WPP -47 


ಕರ್ನಾಟಕ ರಾಜ್ಯಪತ್ರ 


ಸಂಪುಟ ೧೪೭ | ಬೇ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೨೬ , ೨೦೧೨ ( ಶ್ರಾವಣ ೪, ಶಕ ವರ್ಷ ೧೯೩೪) 


ಸಂಪುಟ ೧೪೭ 


| 


| ಸಂಚಿಕೆ ೩೦ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ವಿಷಯ: 


ಸರ್ಕಾರಿ ಸೀಟುಗಳಲ್ಲಿ ವೈದ್ಯಕೀಯ ಪದವಿ , ಸ್ನಾತಕೋತ್ತರ ಪದವಿ/ಡಿಪ್ಲೊಮ ವ್ಯಾಸಂಗವನ್ನು ಪೂರೈಸುವ 
ಅಭ್ಯರ್ಥಿಗಳ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಪಯೋಗಿಸಿಕೊಳ್ಳುವ ಬಗ್ಗೆ. 


ಓದಲಾಗಿದೆ: 


1) ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 314 ಹೆಚ್‌ಎಸ್‌ಹೆಚ್ 2010 ದಿನಾಂಕ : 05 /10 /2010 


2) ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಇವರ ಪತ್ರ ಸಂಖ್ಯೆ : 

ಡಿಹೆಚ್ ಎಸ್ / ಬಿಇಸಿ / 1/2011-12 ದಿನಾಂಕ: 26/12 /2011 


ಪ್ರಸ್ತಾವನೆ: 

ರಾಜ್ಯದ ಜನತೆಗೆ ಅದರಲ್ಲೂ ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗದ ಬಡಜನತೆಗೆ ಉತ್ತಮ ಆರೋಗ್ಯ ಸೇವೆ 
ಹಾಗೂ ಆರೋಗ್ಯಕರ ಪರಿಸರವನ್ನುಂಟು ಮಾಡುವ ಒಂದು ಮಹಾನ್ ಧೈಯವನ್ನು ಸರ್ಕಾರವು ಹೊಂದಿದ್ದು , ಅದನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಕ್ಕೆ ತರಲು ಹಲವಾರು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಹಮ್ಮಿಕೊಂಡಿದೆ. ಇದಕ್ಕಾಗಿ ರಾಜ್ಯದಲ್ಲಿನ 
ಅನೇಕ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವ ಕ್ರಮಗಳನ್ನು ಕೈಗೊಂಡು ಸದರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯ ಹಾಗೂ ನೂತನ 
ಉಪಕರಣಗಳನ್ನು ಅಳವಡಿಸಲಾಗಿದೆ. ಆದರೆ , ಆಸ್ಪತ್ರೆಗಳಲ್ಲಿ ಸಾಕಷ್ಟು ತಜ್ಞ ವೈದ್ಯರ ಕೊರತೆಯಿಂದಾಗಿ ಅವುಗಳ ಸೌಲಭ್ಯವನ್ನು ನಿರೀಕ್ಷಿತ ಮಟ್ಟದಲ್ಲಿ 
ಉಪಯೋಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದಕ್ಕಾಗಿ ಜನತೆಗೆ ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಲು ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಜ್ಞ 
ವೈದ್ಯರ ಕೊರತೆಯಿದ್ದು, ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರವು ಹಲವು ಮಾರ್ಗೋಪಾಯಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುತ್ತಿದೆ . 


Karnataka Conduct of Entrance Test for selection and admission to Post Graduate and Dental degree and Diploma 
Course Rules , 2006 ( ಪಿಜಿಇಟಿ ನಿಯಮಗಳು ) ರಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೋಮ ವ್ಯಾಸಂಗವನ್ನು ಮಾಡುವ ಅಭ್ಯರ್ಥಿಗಳಿಗೆ 
ನಿಯಮ 15 ರ ಉಪನಿಯಮ (5), (6) ಮತ್ತು ( 7) ರಲ್ಲಿ ಕೆಳಗಿನಂತೆ ಷರತ್ತುಗಳು ಇರುತ್ತವೆ: 


ಉಪನಿಯಮ ( 5) : Candidates selecting Government Colleges and Government seats in Private colleges (under concession fee) for 
Post Graduate courses shall furnish an understanding that he will serve the Government for a minimum period of three years 
after completion of the course if Government desires. 


( ೨೧೨೯) 


೨೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೨ 


ಭಾಗ - ೧ 


ಉಪನಿಯಮ ( 6 ) : Candidates who avail 100 % tuition fee reimbursement from the Government shall furnish an undertaking that 
he will serve the Government for a minimum period of five years, ifGovernment desires. 


evzJO302O (7 ): A penalty of Rs. 5 ,00, 000/- for degree and Rs. 3, 00 ,000/- for Diploma shall be levied in case the candidates 
fail to serve the Government after completion of the course as per the undertaking . 


ಹಾಗೆಯೇ , ಎಂಬಿಬಿಎಸ್ ವ್ಯಾಸಂಗ ಮಾಡುವ ಅಭ್ಯರ್ಥಿಗಳು ಸಹ ಕೋರ್ಸ್‌ನ್ನು ಯಶಸ್ವಿಯಾಗಿ ಪೂರೈಸಿದ ನಂತರ ಒಂದು ವರ್ಷ 
ಸರ್ಕಾರಿ ಸೇವೆಯನ್ನು ಮಾಡಬೇಕೆಂದು ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ ಬಗ್ಗೆ The Karnataka Professional Education Institutions 
( Regulation of Admission & Fixation of Fee) (Special Provisions) Act , 2006 ರಡಿ ರೂಪಿಸಿರುವ Karnataka Selection of Candidates 
for admission to Government Seats in professional educational Institutions Rules 2006 ರ ನಿಯಮ 11 ರಲ್ಲಿ ಕೆಳಕಂಡಂತೆ 
ನಿಗದಿಪಡಿಸಲಾಗಿದೆ: 


11. Execution of Bond by candidates selecting Medical Seats (MBBS in Government Colleges:- A Candidate who 
selects MBBS seat in any of the Government College in Karnataka is required to execute a Bond (signed by the candidate and 
parent) giving an undertaking that he is prepared to serve in any Primary Health Centre or Primary Health Unit in Rural 
Areas of Karnataka on completion of the course for a minimum period of one year and that in default thereof, the candidate 
willbe liable to pay a penalty of Rupees one lakh to Government. 


ಈ ನಿಯಮಗಳ ಪ್ರಕಾರ, ಎಂಬಿಬಿಎಸ್ ಪದವಿಯನ್ನು ಪೂರೈಸುವ ಅಭ್ಯರ್ಥಿಯು ಗ್ರಾಮೀಣ ಪ್ರದೇಶದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನಿಷ್ಠ 
ಒಂದು ವರ್ಷ ಸೇವೆಯನ್ನು ಸಲ್ಲಿಸಬೇಕಾಗುತ್ತದೆ ಹಾಗೂ , ಸ್ನಾತಕೋತ್ತರ ಪದವಿ /ಡಿಪ್ಲೊಮವನ್ನು ಪೂರೈಸುವ ಅಭ್ಯರ್ಥಿಯು ಕನಿಷ್ಠ ಮೂರು 
ವರ್ಷಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸಬೇಕೆಂದಿರುತ್ತದೆ. ಅದರಂತೆ, 2007 -08 ನೇ ಸಾಲಿನ ಮತ್ತು ನಂತರದ ಶೈಕ್ಷಣಿಕ ವರ್ಷಗಳಲ್ಲಿ 
ಸರ್ಕಾರಿ ಕಾಲೇಜುಗಳಲ್ಲಿ ರಿಯಾಯಿತಿ ಅಥವಾ ಪೂರ್ಣ ಶುಲ್ಕ ರಿಯಾಯಿತಿ ಪಡೆಯುವ ಮೂಲಕ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರದ 
ಪಾಲಿನ ಸೀಟುಗಳಲ್ಲಿ ರಿಯಾಯಿತಿ ಶುಲ್ಕ ದರದಲ್ಲಿ ವೈದ್ಯಕೀಯ ಪದವಿ, ಸ್ನಾತಕೋತ್ತರ ಪದವಿ/ಡಿಪ್ಲೊಮ ಕೋರ್ಸ್‌ಗಳಿಗೆ ದಾಖಲಾತಿ ಪಡೆದ 
ಅಭ್ಯರ್ಥಿಗಳು ಸರ್ಕಾರದಲ್ಲಿ ಸೇವೆ ಸಲ್ಲಿಸುವುದಾಗಿ ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಟ್ಟಿರುತ್ತಾರೆ. 

ವ್ಯಾಸಂಗವನ್ನು ಪೂರೈಸಿದ ನಂತರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುವುದಾಗಿ ಬಂಧಪತ್ರಗಳನ್ನು ಬರೆದುಕೊಟ್ಟಿರುವಂತಹ ಸುಮಾರು 
1250 ಎಂಬಿಬಿಎಸ್ ಪದವಿ ಪಡೆದ ಅಭ್ಯರ್ಥಿಗಳು ಹಾಗೂ 400 ತಜ್ಞ ವೈದ್ಯ ಅಭ್ಯರ್ಥಿಗಳ ಸೇವೆಯು ಸರ್ಕಾರಕ್ಕೆ ಪ್ರತಿ ವರ್ಷವೂ ಲಭ್ಯವಾಗಲಿದೆ. 
ಮುಚ್ಚಳಿಕೆಯ ಪ್ರಕಾರ ಅವರುಗಳ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಪಯೋಗಿಸಿಕೊಳ್ಳುವ ದೃಷ್ಟಿಯಿಂದ ಎಂಬಿಬಿಎಸ್ ವೈದ್ಯ ಅಭ್ಯರ್ಥಿಗಳಿಗೆ 
ರೂ .25,000 ಹಾಗೂ ಸ್ನಾತಕೋತ್ತರ ಪದವಿ/ಡಿಪ್ಲೊಮ ಪಡೆದ ಅಭ್ಯರ್ಥಿಗಳಿಗೆ ಕ್ರಮವಾಗಿ ರೂ .35, 000/ ರೂ .32,500 ಗಳ ಸಂಚಿತ ಸಂಭಾವನೆ 
ಆಧಾರದ ಮೇಲೆ ನೇಮಿಸಿಕೊಳ್ಳಬಹುದೆಂದು ಪ್ರಸ್ತಾಪಿಸಿ ಈ ಕುರಿತು ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಿ ಮೇಲೆ ಕ್ರಮಾಂಕ (2) ರಲ್ಲಿ 
ಓದಲಾದ ಪತ್ರದಲ್ಲಿ ಆಯುಕ್ತರು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 

ಸರ್ಕಾರಿ/ ಖಾಸಗಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಸರ್ಕಾರದ ರಿಯಾಯಿತಿ ಶುಲ್ಕದಲ್ಲಿ ವಿವಿಧ ವಿಷಯಗಳಲ್ಲಿ ಡಿಪ್ಲೊಮ ವ್ಯಾಸಂಗಕ್ಕಾಗಿ 
ಸರ್ಕಾರಿ ಸೀಟುಗಳನ್ನು ಆಯ್ಕೆಮಾಡಿಕೊಂಡ ಸಮಯದಲ್ಲಿ ಬರೆದುಕೊಟ್ಟ ಕರಾರು ಪತ್ರಗಳನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ, ವ್ಯಾಸಂಗವನ್ನು 
ಪೂರ್ಣಗೊಳಿಸಿದ ಡಿಪ್ಲೊಮ ಪದವಿ ಹೊಂದಿದ ತಜ್ಞ ವೈದ್ಯ ಅಭ್ಯರ್ಥಿಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಸ್ಪತ್ರೆಗಳಲ್ಲಿ ಅವರ 
ತಜ್ಞತೆಗೆ ಅನುಗುಣವಾಗಿ ವರ್ಷಕ್ಕೆ ಒಂದು ಸಾರಿ ನವೀಕರಿಸುವ ಷರತ್ತಿಗೆ ಒಳಪಟ್ಟು ಮೂರು ವರ್ಷದವರೆಗೆ ಅಥವಾ ತಜ್ಞ ಅಭ್ಯರ್ಥಿಗಳು 
ಲಭ್ಯವಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾಸಿಕ ರೂ .32 ,500/ - ಸಂಚಿತ ಸಂಭಾವನೆಯ ಮೇಲೆ ತಾತ್ಕಾಲಿಕವಾಗಿ 
ನೇಮಕಾತಿ ಮಾಡಿಕೊಳ್ಳಲು ಮೇಲೆ ಕ್ರಮಾಂಕ ( 1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಈಗಾಗಲೇ ಮಂಜೂರಾತಿ ನೀಡಿದೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿನ ಆಸ್ಪತ್ರೆ /ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳು ಮತ್ತು ತಜ್ಞ ವೈದ್ಯರ ಕೊರತೆ 
ಇದ್ದು, ಸದರಿ ಆಸ್ಪತ್ರೆಗಳಲ್ಲಿನ ಮೂಲಭೂತ ಸೌಲಭ್ಯಗಳನ್ನು ಸೂಕ್ತ ರೀತಿಯಲ್ಲಿ ಉಪಯೋಗಿಸಿ ಸಾರ್ವಜನಿಕರಿಗೆ ಸೂಕ್ತ ಆರೋಗ್ಯ ಸೇವೆಯನ್ನು 
ಒದಗಿಸುವುದು ಅವಶ್ಯಕವಾಗಿರುವುದರಿಂದ ಮೇಲೆ ತಿಳಿಸಿದ 2006 ರ ನಿಯಮಗಳ ಪ್ರಕಾರ, ಸರ್ಕಾರಿ ಸೀಟುಗಳನ್ನು ರಿಯಾಯಿತಿ ಶುಲ್ಕದಲ್ಲಿ ಪಡೆದು 
ಎಂಬಿಬಿಎಸ್ ಪದವಿ ಅಥವಾ ವಿವಿಧ ತಜ್ಞತೆಯಲ್ಲಿ ಸ್ನಾತಕೋತ್ತರ ಪದವಿಯ ವ್ಯಾಸಂಗವನ್ನು ಪೂರ್ಣಗೊಳಿಸಿದ ವೈದ್ಯ ಅಭ್ಯರ್ಥಿಗಳ ಸೇವೆಯನ್ನು 
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಪಯೋಗಿಸಿಕೊಳ್ಳಲು ಸರ್ಕಾರವು ಉದ್ದೇಶಿಸಿ, ಇವರುಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಆರ್ಥಿಕ ಇಲಾಖೆಯೊಡನೆ 
ಸಮಾಲೋಚಿಸಲಾಗಿದೆ. ಸದರಿ ಇಲಾಖೆಯು ಆಡಳಿತ ಇಲಾಖೆಯು ಉದ್ದೇಶಿಸಿರುವಂತೆ 2012- 13 ನೇ ಸಾಲಿಗೆ ಎಂಬಿಬಿಎಸ್ ಪದವಿ ಪಡೆದ 
ಅಭ್ಯರ್ಥಿಗಳನ್ನು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮತ್ತು ತದನಂತರ ಅವಶ್ಯವಿದ್ದಲ್ಲಿ ಗರಿಷ್ಠ 400 ರವರೆಗೆ ಸೂಪರ್ ನ್ಯೂಮರರಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


೨೧೩೧ 


ಹುದ್ದೆಗಳನ್ನು ಸೃಜಿಸಿ 24X7 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೆಚ್ಚುವರಿಯಾಗಿ ಒಬ್ಬರು ವೈದ್ಯರನ್ನು ರೂ .25,000 ಸಂಚಿತ ಸಂಭಾವನೆಯ ಮೇಲೆ 
ನೇಮಿಸಿಕೊಳ್ಳುವಂತೆ ಹಾಗೂ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳನ್ನು ಖಾಲಿ ಇರುವ ತಜ್ಞ ಹುದ್ದೆಗಳಿಗೆ ರೂ .35,000/- ಸಂಚಿತ 
ಸಂಭಾವನೆಯ ಮೇಲೆ ನೇಮಕ ಮಾಡಿಕೊಳ್ಳಲು ತಿಳಿಸಿ, ಈ ಅಭ್ಯರ್ಥಿಗಳ ಹಾಜರಾತಿ ಮತ್ತು ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆ ಮಾಡಲು 
ಒಂದು ವ್ಯವಸ್ಥೆಯನ್ನು ರೂಪಿಸುವಂತೆ ತಿಳಿಸಿ , ಹೆಚ್ಚಿನ ಹುದ್ದೆಗಳ ಅವಶ್ಯಕತೆ ಇದ್ದಲ್ಲಿ ಸಂಖ್ಯಾಧಿರಿಕ್ತ ಹುದ್ದೆಗಳನ್ನು ಸೃಜಿಸಲು ಪ್ರಸ್ತಾವನೆ ಸಲ್ಲಿಸಲು 
ತಿಳಿಸಿದೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವೈದ್ಯಾಧಿಕಾರಿ/ತಜ್ಞ ವೈದ್ಯರ ಕೊರತೆಯಿರುವುದರಿಂದ ರಿಯಾಯಿತಿ ಶುಲ್ಕದಲ್ಲಿ ಸರ್ಕಾರಿ 
ಸೀಟುಗಳನ್ನು ಪಡೆದು ಎಂ.ಬಿ.ಬಿ.ಎಸ್/ ಸ್ನಾತಕೋತ್ತರ ಪದವಿ ವ್ಯಾಸಂಗವನ್ನು ಪೂರ್ಣಗೊಳಿಸಿದ ವೈದ್ಯ ಅಭ್ಯರ್ಥಿಗಳು ಬರೆದುಕೊಟ್ಟ ಕರಾರು 
ಪತ್ರದನ್ವಯ ಅವರುಗಳ ಸೇವೆಯನ್ನು ಸರ್ಕಾರಿ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 143 ಹೆಚ್ಎಸ್ ಹೆಚ್ 2012 ಬೆಂಗಳೂರು, ದಿನಾಂಕ: 20 / 04/ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ರಿಯಾಯಿತಿ ಶುಲ್ಕದೊಂದಿಗೆ 
ಎಂಬಿಬಿಎಸ್ ವ್ಯಾಸಂಗಕ್ಕಾಗಿ ಹಾಗೂ ಸರ್ಕಾರಿ/ ಖಾಸಗಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸರ್ಕಾರಿ ಕೋಟಾದ ಸೀಟುಗಳನ್ನು ರಿಯಾಯಿತಿ 
ಶುಲ್ಕದಲ್ಲಿ ಸ್ನಾತಕೋತ್ತರ ಪದವಿ/ ಡಿಪ್ಲೊಮ ವ್ಯಾಸಂಗಕ್ಕಾಗಿ ಆಯ್ಕೆಯ ಸಮಯದಲ್ಲಿ ಬರೆದುಕೊಟ್ಟ ಕರಾರು ಪತ್ರಗಳಲ್ಲಿನ ಷರತ್ತುಗಳನ್ನು 
ಅನುಷ್ಠಾನಗೊಳಿಸುವುದಕ್ಕಾಗಿ, ವ್ಯಾಸಂಗವನ್ನು ಪೂರ್ಣಗೊಳಿಸಿದ ಈ ಅಭ್ಯರ್ಥಿಗಳ ಸೇವೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಆಸತ್ರೆ /ಕೇಂದ್ರಗಳಲ್ಲಿ ಕೆಳಕಂಡ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಬಳಸಿಕೊಳ್ಳಲು ಸರ್ಕಾರವು ಮಂಜೂರಾತಿ ನೀಡಿದೆ. 


(1) ಪ್ರಥಮತ: ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳ ಹುದ್ದೆಗಳಲ್ಲಿ ಎಂಬಿಬಿಎಸ್ 

ಪದವಿಯನ್ನು ಪಡೆದ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳುವುದು. ನಂತರ ಅವಶ್ಯವಿದ್ದಲ್ಲಿ ಗರಿಷ್ಠ 400 ಹೆಚ್ಚುವರಿ ವೈದ್ಯ ಅಭ್ಯರ್ಥಿಗಳನ್ನು 
24X7 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯವಿರುವ ಕಡೆ ಒಬ್ಬ ಹೆಚ್ಚುವರಿ ವೈದ್ಯರನ್ನು ಒದಗಿಸುವ ಉದ್ದೇಶಕ್ಕಾಗಿ ಸಂಖ್ಯಾಧಿರಿಕ್ತ 
ಹುದ್ದೆಗಳನ್ನು ಸೃಜಿಸಲು ಪ್ರಸ್ತಾವನೆ ಸಲ್ಲಿಸುವುದು. ನಂತರವೂ ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯ ಸಂಖ್ಯಾಧಿರಿಕ್ತ ಹುದ್ದೆಗಳು ಅಗತ್ಯವಿದ್ದಲ್ಲಿ 

ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕದ್ದು. 
(2) ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳನ್ನು ಅವರ ತಜ್ಞತೆಗೆ ಅನುಗುಣವಾಗಿ ಖಾಲಿ ಇರುವ ತಜ್ಞ ವೈದ್ಯರ ಹುದ್ದೆಗಳಿಗೆ ಮಾತ್ರ 

ನೇಮಕ ಮಾಡಿಕೊಳ್ಳುವುದು. 
(3) ಡಿಪ್ಲೊಮ ಪದವಿ ಪಡೆದ ಅಭ್ಯರ್ಥಿಗಳನ್ನು ಅವರ ತಜ್ಞತೆಗೆ ಅನುಗುಣವಾಗಿ ಖಾಲಿ ಇರುವ ಹುದ್ದೆಗಳಿಗೆ ಮಾತ್ರ ಸರ್ಕಾರಿ ಆದೇಶ 

ಸಂಖ್ಯೆ : ಆಕುಕ 314 ಹೆಚ್‌ಎಸ್‌ಹೆಚ್ 2010 ದಿನಾಂಕ: 05 /10/ 2010 ರನ್ವಯ ನೇಮಕ ಮಾಡಿಕೊಳ್ಳುವುದು . 
(4) ಈ ಎಲ್ಲಾ ವೈದ್ಯರ ಹಾಜರಾತಿ ಮತ್ತು ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆ ಮಾಡಲು ಒಂದು ವ್ಯವಸ್ಥೆಯನ್ನು ರೂಪಿಸಲು ಆಯುಕ್ತರು, 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರು ಕ್ರಮ ಕೈಗೊಳ್ಳುವುದು. 
(5) ಸದರಿ ವ್ಯವಸ್ಥೆಯಡಿ ನೇಮಿಸುವ ಎಂಬಿಬಿಎಸ್ ವೈದ್ಯರಿಗೆ ರೂ . 25 ,000 ಹಾಗೂ ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳಿಗೆ 

ರೂ .35 ,000 /- ಮತ್ತು ಸ್ನಾತಕೋತ್ತರ ಡಿಪ್ಲೊಮ ಪಡೆದ ಅಭ್ಯರ್ಥಿಗಳಿಗೆ ರೂ .32 ,500 /- ಗಳ ಸಂಚಿತ ಸಂಭಾವನೆ ನೀಡುವುದು. 
(6) ಈ ವೈದ್ಯ ಅಭ್ಯರ್ಥಿಗಳಿಗೆ ಸಂದಾಯ ಮಾಡುವ ಸಂಭಾವನೆಯನ್ನು ಇಲಾಖೆಯ ಲೆಕ್ಕ ಶೀರ್ಷಿಕೆಗಳಡಿ ಲಭ್ಯವಿರುವ ಅನುದಾನದಿಂದ 

ಭರಿಸತಕ್ಕದ್ದು, ಹೆಚ್ಚುವರಿ ಅನುದಾನ ಅಗತ್ಯವಿದ್ದಲ್ಲಿ ಸೆಪ್ಟೆಂಬರ್ 2012 ರೊಳಗೆ ಆಯುಕ್ತರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 
(7) ಸರ್ಕಾರದ ಈ ಮಂಜೂರಾತಿಯು 2012- 13 ನೇ ಆರ್ಥಿಕ ವರ್ಷಕ್ಕೆ ಮಾತ್ರ ಸೀಮಿತವಾಗಿದೆ. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ 

ಕಲ್ಯಾಣ ಸೇವೆಗಳು ಇವರು ಈ ವ್ಯವಸ್ಥೆ ಹಾಗೂ ಅದರ ಕಾರ್ಯಕ್ಷಮತೆಯನ್ನು ಜನವರಿ 2013 ರಲ್ಲಿ ಪರಿಶೀಲಿಸಿ, ಇದನ್ನು 2013 - 14 ನೇ 

ಸಾಲಿನಲ್ಲಿ ಮುಂದುವರಿಸುವುದಾದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು. 
(8) ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರು ವೈದ್ಯಕೀಯ ಪದವಿ ಅಥವಾ ಸ್ನಾತಕೋತ್ತರ 

ಪದವಿ/ಡಿಪ್ಲೊಮ ವ್ಯಾಸಂಗ ಪೂರ್ಣಗೊಳಿಸಿದ ವೈದ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ , 
ಬೆಂಗಳೂರು/ರಿಜಿಸ್ಟ್ರಾರ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೆಂಗಳೂರು ಇವರಿಂದ ಪಡೆದು ನೇಮಕಾತಿ 
ಮಾಡಿಕೊಳ್ಳಲು ಸೂಚಿಸಿದೆ. 


೨೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : ಆಇ 469 ವೆಚ್ಚ-5/2012 ದಿನಾಂಕ : 10/ 04/2012 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಿಕ್ಕೇಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 1307 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಸೇವೆಗಳು) 


ಶಿಕ್ಷಣ ಸಚಿವಾಲಯ 


ವಿಷಯ : 


ಶ್ರೀ ಜಿ . ಆರ್. ತಿಪ್ಪೇಸ್ವಾಮಿ , ನಿವೃತ್ತ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ , ಬಳ್ಳಾರಿ , ಇವರ ಮೇಲಿನ ಆರೋಪಗಳ 
ವಿಚಾರಣೆಗೆ ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳ ನೇಮಕಾತಿ ಬಗ್ಗೆ. 


ಓದಲಾಗಿದೆ: 


1) ಪ್ರಾದೇಶಿಕ ಆಯುಕ್ತರು , ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ, ಇವರ ಪ್ರಸ್ತಾವನೆ ಸಂಖ್ಯೆ : ಕಂ : ಪ್ರಾಆಗು : ಇಎಸ್‌ಸಿ:355 / 

2007 - 08 /1096, ದಿನಾಂಕ : 02 /06 / 2010 . 
2) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 58 ಡಿಜಿಪಿ 2017, ದಿನಾಂಕ: 29/04/2011. 
3 ) ಕಾರಣ ಕೇಳುವ ನೋಟೀಸು ದಿನಾಂಕ : 03 /05 /2011 . 


4) ಶ್ರೀ ಜಿ .ಆರ್. ತಿಪ್ಪೇಸ್ವಾಮಿ , ನಿವೃತ್ತ ಉಪ ನಿರ್ದೇಶಕರು, ಇವರು ಸಲ್ಲಿಸಿರುವ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ : 6 /06 /2011 . 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಶ್ರೀ ಜಿ. ಆರ್.ತಿಪ್ಪೇಸ್ವಾಮಿ, ನಿವೃತ್ತ ಉಪ ನಿರ್ದೇಶಕರು( ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಇವರು ಈ ಹಿಂದೆ ಉಪ ನಿರ್ದೇಶಕರು( ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಶ್ರೀಮತಿ 
ಕೆ.ಗಾಯತ್ರಿ, ( ಗಂಡ ದಿವಂಗತ ಶ್ರೀ ಆರ್.ದೊಡ್ಡಬಸವರಾಜು) ಇವರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗಾಗಿ ಮೊದಲನೆ ಪತ್ನಿ 
ಜೀವಂತವಾಗಿರುವಾಗಲೇ ಎರಡನೇ ಪತ್ನಿಯಾದ ಶ್ರೀಮತಿ ಕೆ.ಗಾಯತ್ರಿರವರ ನೇಮಕಾತಿ ಪ್ರಸ್ತಾವನೆಯನ್ನು ನಿಯಮಬಾಹಿರವಾಗಿ ಮೇಲಾಧಿಕಾರಿಗಳಿಗೆ 
ಸಲ್ಲಿಸಿರುತ್ತಾರೆ. ಆದರೆ, ಮೊದಲನೆ ಪತ್ನಿ ಜೀವಂತವಿರುವಾಗಲೇ ಎರಡನೇ ಪತ್ನಿಗೆ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿರುವುದು ಹಿಂದೂ ವಿವಾಹ ಕಾಯ್ದೆ 
1955 ರ ಕಲಂ (5) ಮತ್ತು (10 ) ರನ್ವಯ ಮೊದಲನೇ ಪತ್ನಿ ಜೀವಿತ ಕಾಲದಲ್ಲಿ ವಿವಾಹ ವಿಚ್ಛೇದನ ಆಗದೆ ಎರಡನೇ ಮದುವೆ ಕಾನೂನಿನ ಪ್ರಕಾರ 
ಸಿಂಧುವಲ್ಲ. ಆದಾಗ್ಯೂ ಪ್ರಕರಣವನ್ನು ನೇಮಕಾತಿಗಾಗಿ ಸಲ್ಲಿಸಿದ್ದು, ಸದರಿ ಅಧಿಕಾರಿಯು ನಿಯಮಗಳಡಿಯಲ್ಲಿ ಪ್ರಕರಣವನ್ನು ಪರಿಶೀಲಿಸದೆ 
ಇರುವುದರಿಂದ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ದೋಷಾರೋಪಣಾ ಪಟ್ಟಿ ಅನುಬಂಧ -1 ರಿಂದ 4 ನ್ನು ಸಲ್ಲಿಸಿ ಶಿಸ್ತುಕ್ರಮ ಜರುಗಿಸಲು 
ಕೋರಲಾಗಿತ್ತು. 

ಅದರನ್ವಯ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಆದೇಶದಲ್ಲಿ ಶ್ರೀ ಜಿ.ಆರ್.ತಿಪ್ಪೇಸ್ವಾಮಿ , ಇವರ ಆರೋಪಗಳಿಗೆ ಹಿನ್ನೆಲೆಯಲ್ಲಿ ಇವರ 
ಮೇಲೆ ಸರ್ಕಾರಿ ಕೆಲಸದ ಸೂಚನೆ ನಿಯಮಗಳ ಉಲ್ಲಂಘನೆ ಅಧಿಕಾರ ದುರುಪಯೋಗದಂತಹ ದುರ್ನಡತೆಗಳಾಗಿದ್ದು ಸರ್ಕಾರಿ ನೌಕರರ 
ನಡವಳಿಕೆಗಳಿಗೆ ತರವಲ್ಲದ ವರ್ತಿಸಿದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿಗಳು 1966 ರ ನಿಯಮ - 3 ಕ್ಕೆ ರ ಉಲ್ಲಂಘನೆಯ 
ಆರೋಪಗಳಿಗೆ ಗುರಿಯಾಗಿದ್ದು, ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಾವಳಿಗಳ ನಿಯಮ - 11 ರಡಿ ಶಿಸ್ತು ಕ್ರಮ 
ಜರುಗಿಸಲು ಉದ್ದೇಶಿಸಿದ್ದು, ಸದರಿಯವರು ದಿನಾಂಕ:31/03/2008 ರಂದು ವಯೋನಿವೃತ್ತಿ ಹೊಂದಿದ್ದರಿಂದ ಇವರ ವಿರುದ್ದ ಅವರ ಮೇಲಿನ 
ಆರೋಪಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958 ರ ನಿಯಮ -214 ರಡಿ ಶಿಸ್ತು ಕ್ರಮ ಜರುಗಿಸಲು ಮಂಜೂರಾತಿ ನೀಡಿ, 
ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆಯ ( 3) ರಲ್ಲಿ ಸದರಿ ಅಧಿಕಾರಿಗೆ ಕಾರಣ ಕೇಳುವ ನೋಟೀಸು ಜಾರಿಗೊಳಿಸಿ, ನೋಟೀಸು ತಲುಪಿತ 
15 ದಿನಗಳೊಳಗಾಗಿ ಆರೋಪಿತ ಅಧಿಕಾರಿಗಳ ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿತ್ತು . 


ಅದರಂತೆ, ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಲ್ಲಿ ಆರೋಪಿತ ಅಧಿಕಾರಿ / ಲಿಖಿತ ಹೇಳಿಕೆಗಳನ್ನು ಸಲ್ಲಿಸಿ, ತಾವು 
ನಿವೃತ್ತರಾಗಿರುವುದರಿಂದ ಅವರ ಮೇಲಿನ ಆರೋಪಗಳಿಂದ ಮುಕ್ತಗೊಳಿಸುವಂತೆ ಕೋರಿರುತ್ತಾರೆ . ಪರಿಶೀಲಿಸಲಾಗಿ, ಅವರ ಹೇಳಿಕೆಯನ್ನು 
ಒಪ್ಪಿಕೊಳ್ಳಲು ಸಮರ್ಥನೀಯವಾದ ಕಾರಣ ಇರುವುದಿಲ್ಲವೆಂದು ಮನಗಂಡು ಈ ಪ್ರಕರಣದ ಸತ್ಯಾಸತ್ಯೆಯನ್ನು ತಿಳಿದುಕೊಳ್ಳಲು ಕೂಲಂಕಷವಾಗಿ 
ವಿಚಾರಣೆ ನಡೆಸುವುದು ಸೂಕ್ತವೆಂದು ನಿರ್ಣಯಸಿ, ಕರ್ನಾಟಕ ನಾಗರೀಕ ಸೇವಾ ( ಸಿ.ಸಿ. ಎ) ನಿಯಮಾವಳಿಗಳು 1957 ರ ನಿಯಮ - 11 ರಡಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


೨೧೩೩ 


ಇಲಾಖಾ ವಿಚಾರಣೆ ನಡೆಸಲು ನಿರ್ಧರಿಸಿ, ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಕ ಮಾಡಲು ನಿರ್ಧರಿಸಿದೆ. ಅದರಂತೆ, ಈ 
ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 58 ಡಿಜಿಪಿ 2010, ಬೆಂಗಳೂರು, ದಿನಾಂಕ:17 /04 /2012 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಂದಾಗಿ, ಶ್ರೀ ಜಿ. ಆರ್. ತಿಪ್ಪೇಸ್ವಾಮಿ , ನಿವೃತ್ತ ಉಪ ನಿರ್ದೇಶಕರು( ಆಡಳಿತ), ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ಬಳ್ಳಾರಿ ಇವರ ಮೇಲಿನ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957 ರ ನಿಯಮ -11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಿ, ಶ್ರೀ ಸುಭಾಷ್ ಟಿ .ಗೋಗಿ, 
ನಿವೃತ್ತ ಜಿಲ್ಲಾ ಮತ್ತು ಸೆಕ್ಷನ್ಸ್ ನ್ಯಾಯಾಧೀಶರು, ನಂ :45 ( ಹಳೆಯ ನಂ :369 ) 8 ನೇ ಕ್ರಾಸ್, 2 ನೇ ಬ್ಲಾಕ್ , ಆರ್. ಎಂ . ವಿ 2 ನೇ ಸ್ಟೇಜ್ , 60 ಅಡಿ 
ರಸ್ತೆ, ಬೆಂಗಳೂರು- 94 , ಇವರನ್ನು ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯನ್ನಾಗಿಯೂ ಹಾಗೂ ನಿಯಮ - 11( 5) ( ಸಿ) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಉಪ ನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ, ಇವರನ್ನು ಮಂಡನಾಧಿಕಾರಿಯನ್ನಾಗಿಯೂ 
ನೇಮಿಸಿ ಆದೇಶಿಸಿದೆ. 


ವಿಚಾರಣೆ ನಡೆಸಲು ಸ್ಥಳಾವಕಾಶ ಹಾಗೂ ಶೀಘ್ರಲಿಪಿಗಾರರ | ಬೆರಳಚ್ಚುಗಾರರ ಸೇವೆಯನ್ನು ವಿಚಾರಣಾಧಿಕಾರಿಗೆ ಒದಗಿಸಲು ಅಪರ 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ , ಇವರಿಗೆ ಸೂಚಿಸಿದೆ. ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿ ಸಲ್ಲಿಸಿದ ನಂತರ ಅವರಿಗೆ 
ಸಂಭಾವನೆಯನ್ನು ಮತ್ತು ಸಾರಿಗೆ ಭತ್ಯೆಯನ್ನು ಸೇರಿದಂತೆ ಒಟ್ಟು 15 ,000/- ( ರೂ ಹದಿನೈದು ಸಾವಿರ ಮಾತ್ರ) ಮಂಜೂರು ಮಾಡಲು 
ಸೂಚಿಸಿದೆ. 


ವಿಚಾರಣಾಧಿಕಾರಿಗಳು ಪ್ರತಿ ಆರೋಪದ ಬಗ್ಗೆ ನಿಯಮಾನುಸಾರ ವಿಚಾರಣೆ ನಡೆಸಿ, ಸ್ಪಷ್ಟ ನಿರ್ಣಯಗಳನ್ನೊಳಗೊಂಡ ವಿಚಾರಣಾ 
ವರದಿಯನ್ನು ಈ ಆದೇಶ ತಲುಪಿದ 2 ತಿಂಗಳೊಳಗಾಗಿ ಶಿಸ್ತು ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ . ಪಟಗಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ, 


ಪಿ . ಆರ್ . 1242 


ಶಿಕ್ಷಣ ಸಚಿವಾಲಯ 


ವಿಷಯ : 


ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಸಾಕ್ವೆಹಳ್ಳಿಯ ಎ. ಡಿ. ವಿ. ಎಸ್. ಪ್ರಥಮ ದರ್ಜೆ ಕಾಲೇಜು ಹಾಗೂ 
ಅಲ್ಲಿನ ಬೋಧಕರ/ಬೋಧಕೇತರರ ಹುದ್ದೆಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು 
1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 551 ಯುಪಿಸಿ 99 ದಿನಾಂಕ : 07 - 08 - 2003 


ಓದಲಾಗಿದೆ : 


2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಇಡಿ 30 ಯುಪಿಸಿ 2008 ದಿನಾಂಕ:13 - 05- 2009 
3) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಇಡಿ 30 ಯುಪಿಸಿ 2008 ದಿನಾಂಕ : 05 -10 - 2009 


ಕಾಲೇಜು ಶಿಕ್ಷಣ ಆಯುಕ್ತರ ಪತ್ರ ಸಂಖ್ಯೆ: ಕಾಶಿಇ:11 :ವೇಅ/ ಜಿಇಎ /ಶಿವಿ /2010 - 11 / ನೇ . ವಿ ., ದಿನಾಂಕ: 20 - 04 - 2011 


5) 


ಸಚಿವ ಸಂಪುಟದ ಟಿಪ್ಪಣಿ ಸಂಖ್ಯೆ :ಸಿ:58 /2012 , ದಿನಾಂಕ:12 - 04 - 2012. 


ಪ್ರಸ್ತಾವನೆ : 


ಮೇಲೆ ಓದಲಾದ (1) ರ ಸರ್ಕಾರಿ ಅಧಿಸೂಚನೆಯನ್ವಯ ರಚಿಸಲಾದ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ( ಕಾಲೇಜು ಶಿಕ್ಷಣ) ನಿಯಮಗಳು 
2003ರ ನಿಯಮ 8(1) ರನ್ವಯ ದಿನಾಂಕ: 01 - 06 -1987ರ ನಂತರ ಪ್ರಾರಂಭಿಸಲಾದ ಯಾವುದೇ ಖಾಸಗಿ ಪದವಿ ಕಾಲೇಜುಗಳು ಮತ್ತು 
ವಿಷಯಗಳನ್ನು ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 

ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಗಳು ದಿನಾಂಕ :01 - 06 - 1987ರಿಂದ ದಿನಾಂಕ:31- 03 - 1995ರ 
ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲಾಗುತ್ತಿರುವ ಕಾಲೇಜುಗಳು ಮತ್ತು ಕೋರ್ಸ್‌ಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿ 
ಈ ಕುರಿತು ನಿಯಮಗಳನ್ನು ರಚಿಸಲು ದಿನಾಂಕ:18 - 02 - 2009ರಂದು ಜರುಗಿದ ಸಚಿವ ಸಂಪುಟ ಸಭೆಯು ಅನುಮೋದನೆ ನೀಡಿದೆ. 


೨೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೧ 


ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುತ್ತಿರುವ ಖಾಸಗಿ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ 
ಮಾತ್ರ ಮೇಲೆ ಹೇಳಿದ ನಿಯಮ 8ಕ್ಕೆ ಸೂಕ್ತ ಸೇರ್ಪಡೆ ಮಾಡಿ ದಿನಾಂಕ: 01 - 06 - 87 ರಿಂದ 31 - 03 - 95ರ ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಪರಿಶಿಷ್ಟ 
ಜಾತಿ / ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೊಳಪಡಿಸಲು ಓದಲಾದ (2)ರ 
ದಿನಾಂಕ: 13- 05 -2009ರ ಅಧಿಸೂಚನೆಯಲ್ಲಿ ಸೂಕ್ತ ತಿದ್ದುಪಡಿ ಮಾಡಿ ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಓದಲಾದ (3) ರ 
ದಿನಾಂಕ: 05 -10 - 2009ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ವತಿಯಿಂದ 
ದಿನಾಂಕ: 01- 06 -1987 ರಿಂದ 31- 03 - 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಪ್ರಥಮ ದರ್ಜೆ ಕಾಲೇಜುಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸಲು ಸರ್ಕಾರವು ಕೆಲವು ಮಾನದಂಡಗಳನ್ನು ನಿಗಧಿಪಡಿಸಿ ಆದೇಶ ಹೊರಡಿಸಿದೆ. ಮೇಲೆ ಓದಲಾದ(4)ರ ದಿನಾಂಕ: 20 -04- 2011ರ 
ಪ್ರಸ್ತಾವನೆಯಲ್ಲಿ ಕಾಲೇಜು ಶಿಕ್ಷಣ ಆಯುಕ್ತರು ಸದರಿ ಕಾಲೇಜಿನ ಯಾವ ಯಾವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು 
ವೇತನಾನುದಾನಕ್ಕೆ ಒಳಪಡಿಸಬೇಕು ಎಂಬುದನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸದರಿ ಕಾಲೇಜನ್ನು ಹಾಗೂ ಅದರಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಅರ್ಹ ಉಪನ್ಯಾಸಕರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಯ ಸಹಮತಿ ಕೋರಲಾಗಿತ್ತು. 
ಈಗಾಗಲೇ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ 5 ಕಾಲೇಜುಗಳನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸುವ ಕುರಿತು 
ವಿಧಿಸಲಾಗಿದ್ದ ಷರತ್ತುಗಳೊಂದಿಗೆ ಹೆಚ್ಚುವರಿಯಾಗಿ ಕೆಲವು ಷರತ್ತುಗಳನ್ನು ವಿಧಿಸಿ ಅವುಗಳನ್ನು ಪೂರೈಸಿದ್ದಲ್ಲಿ ಎರಡನೇ ಹಂತವಾಗಿ 
ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಆರ್ಥಿಕ ಇಲಾಖೆಯು ತಿಳಿಸಿದೆ. ಆದರೆ , ಪ್ರಥಮ ಹಂತವಾಗಿ ವೇತನಾನುದಾನಕ್ಕೆ ಒಳಪಡಿಸಲಾದ 5 
ಕಾಲೇಜುಗಳಿಗೆ ವಿಧಿಸದೇ ಇದ್ದ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸಿತ್ತು. ಈ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸದಂತೆ ವಿನಾಯಿತಿ ನೀಡುವಂತೆ ಸಚಿವ 
ಸಂಪುಟದ ಅನುಮೋದನೆ ಕೋರಲಾಗಿದ್ದು, ಸಚಿವ ಸಂಪುಟವು ಮೇಲೆ ಓದಲಾದ (5) ರಲ್ಲಿ ಆರ್ಥಿಕ ಇಲಾಖೆಯು ಹೆಚ್ಚುವರಿಯಾಗಿ ವಿಧಿಸಿರುವ 
ಷರತ್ತುಗಳನ್ನು ಸಡಿಲಿಸಿ, ಸದರಿ ಕಾಲೇಜು ಹಾಗೂ ಸದರಿ ಕಾಲೇಜಿನಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ ಬೋಧಕ/ಬೋಧಕೇತರರನ್ನು 
ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು ಅನುಮತಿ ನೀಡಿದೆ. ಅದರಂತೆ, ಕಾಲೇಜು ಶಿಕ್ಷಣ ನಿರ್ದೇಶನಾಲಯದ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಲಾದ 
ಅಭ್ಯರ್ಥಿಗಳ ವಿದ್ಯಾರ್ಹತೆ, ವಿಷಯಗಳ ಕಾರ್ಯಭಾರ ಮತ್ತು ಮೀಸಲಾತಿ ಪರಿಶೀಲಿಸಿ ಸದರಿ ಕಾಲೇಜನ್ನು ಮತ್ತು ಸದರಿ ಕಾಲೇಜಿನಲ್ಲಿ ವಿಷಯವಾರು 
ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಅರ್ಹ ಉಪನ್ಯಾಸಕರುಗಳನ್ನು /ಬೋಧಕೇತರ ನೌಕರರನ್ನು ವೇತನಾನುದಾನದ ವ್ಯಾಪ್ತಿಗೆ ಒಳಪಡಿಸಲು 
ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಅನುದಾನದ ವ್ಯಾಪ್ತಿಗೆ ಒಳಪಡಿಸಲು ಸರ್ಕಾರ ತೀರ್ಮಾನಿಸಿದೆ. 


ಆದ್ದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 105 ಯುಪಿಸಿ 2011 ಬೆಂಗಳೂರು ದಿನಾಂಕ: 19 - 04 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮಂಡಳಿಗಳಿಗೆ ಸೇರಿದ 
ಶಿಕ್ಷಣ ಸಂಸ್ಥೆಗಳ ವತಿಯಿಂದ ದಿನಾಂಕ: 01 -06- 1987 ರಿಂದ 31 -03- 1995ರ ಅವಧಿಯಲ್ಲಿ ಪ್ರಾರಂಭಿಸಿ ನಡೆಸಲ್ಪಡುತ್ತಿರುವ ಸಾಸ್ವಿಹಳ್ಳಿಯ 
ಎ. ಡಿ. ವಿ.ಎಸ್. ಪ್ರಥಮ ದರ್ಜೆ ಕಾಲೇಜನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೆ ಬರುವಂತೆ 
ವೇತನಾನುದಾನದ ವ್ಯಾಪ್ತಿಗೆ ತರಲಾಗಿದೆ. 


ಸದರಿ ಕಾಲೇಜನ್ನು ವಿಷಯವಾರು ಹುದ್ದೆಗಳ ಎದುರು ಕಾರ್ಯ ನಿರ್ವಹಿಸುತ್ತಿರುವ ಕೆಳಕಂಡ ಅರ್ಹ ಸಹಾಯಕ ಪ್ರಾಧ್ಯಾಪಕರು ಹಾಗೂ 
ಅವರುಗಳು ಬೋಧಿಸುತ್ತಿರುವ ಹುದ್ದೆ / ವಿಷಯಗಳನ್ನು ಮತ್ತು ಬೋಧಕೇತರರನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರದ ವೇತನಾನುದಾನದ 
ವ್ಯಾಪ್ತಿಗೆ ತರಲಾಗಿದೆ. 

ಬೋಧಕರು 


ಕ್ರಮ 


ಪರಿಗಣಿಸಲಾದ 


ವೇತನ 


ವೇತನಾನುದಾನಕ್ಕೆ ಒಳಪಡಿಸಿದ 

ಬೋಧಕರ ಹೆಸರು 


ಸಂಖ್ಯೆ 


ವೇತನಾನು ದಾನಕ್ಕೆ 
ಒಳಪಡಿಸಿದ ಹುದ್ದೆ / 

ವಿಷಯ 


ಮೀಸಲಾತಿ 


ಶ್ರೇಣಿ 


ವೇತನಾನು ದಾನಕ್ಕೆ ಕಾರ್ಯ 

ಒಳಪಡಿಸಿದ ಭಾರ 
ಹುದ್ದೆಗಳ ಸಂಖ್ಯೆ 

01 | 22ಗಂಟೆ 


ವನಜಾಕ್ಷಮ್ಮ , 


ರಾಜ್ಯ 


ಇತಿಹಾಸ 
ಉಪನ್ಯಾಸಕರು 


ಅನ್ವಯಿ 
ಸುವುದಿಲ್ಲ 


ಹನುಮಂತಪ್ಪ . ಎಂ . ಬಿ ., 


ರಾಜ್ಯಶಾಸ್ತ್ರ 


22ಗಂಟೆ 


ಯುಜಿಸಿ 


ಉಪನ್ಯಾಸಕರು 


ಅನ್ವಯಿ 
ಸುವುದಿಲ್ಲ 


ಬಸವರಾಜಪ್ಪ.ಕೆ. ಹಚ್. 


22ಗಂಟೆ 


ರಾಜ್ಯ 


ಅರ್ಥಶಾಸ್ತ್ರ 
ಉಪನ್ಯಾಸಕರು 


ಅನ್ವಯಿ 
ಸುವುದಿಲ್ಲ 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೨ 


೨೧೩೫ 


ವೇತನ 


ಕ್ರಮ 
ಸಂಖ್ಯೆ 


ವೇತನಾನುದಾನಕ್ಕೆ ಒಳಪಡಿಸಿದ 

ಬೋಧಕರ ಹೆಸರು 


ವೇತನಾನು ದಾನಕ್ಕೆ 
ಒಳಪಡಿಸಿದ ಹುದ್ದೆ | 

ವಿಷಯ 


ಪರಿಗಣಿಸಲಾದ 
ಮೀಸಲಾತಿ 


ವೇತನಾನು ದಾನಕ್ಕೆ | ಕಾರ್ಯ 

ಒಳಪಡಿಸಿದ 
ಹುದ್ದೆಗಳ ಸಂಖ್ಯೆ 


ಭಾರ 


ಶ್ರೇಣಿ 


ಗಣಪತಿ. ಹೆಚ್ . ಬಿ ., 


_ 01 


22ಗಂಟೆ 


ಯುಜಿಸಿ 


ಸಮಾಜಶಾಸ್ತ್ರ 
ಉಪನ್ಯಾಸಕರು 


ಅನ್ವಯಿ 
ಸುವುದಿಲ್ಲ 


5 


ಹರೀಶ್. ಕೆ . ಎಂ ., 


ಯುಜಿಸಿ 


ದೈಹಿಕ ಶಿಕ್ಷಣ ಶಿಕ್ಷಕರು | ಅನ್ವಯಿ 

ಸುವುದಿಲ್ಲ 


ಶಂಕ್ರಪ್ಪ, 


ಗ್ರಂಥಪಾಲಕರು 


ಯುಜಿಸಿ 


ಅನ್ವಯಿ 
ಸುವುದಿಲ್ಲ 


ಬೋಧಕೇತರರು 


ಕ್ರಮ 


ವೇತನಾನುದಾನಕ್ಕೆ ಒಳಪಡಿಸಿದ 
ಬೋಧಕೇತರರ ಹೆಸರು 


ವೇತನಾನುದಾನಕ್ಕೆ 
ಒಳಪಡಿಸಿದ ಹುದ್ದೆ 


ಸಂಖ್ಯೆ 


ಜಯಪ್ಪ. ಪಿ. ಎಂ ., 


ಅಧೀಕ್ಷಕರು 
ಪ್ರ. ದ.ಸಹಾಯಕರು 


ರೂಪೇಶ್ ಕುಮಾರ್, 


ಬೆನಕೇಶ್.ಎಸ್ . ಕೆ., 


ವೆಂಕಟೇಶ್ ರಾಥೋಡ್, 


ದ್ವಿ. ದ.ಸಹಾಯಕರು 
ದ್ವಿ . ದ. ಸಹಾಯಕರು 
ದ್ವಿತೀಯ ದರ್ಜೆ ಬೆರಳಚ್ಚುಗಾರರು 


ದಾಕ್ಷಾಯಣಮ್ಮ , 


ಜಗದೀಶಪ್ಪ .ಎಸ್ ., 


ಗ್ರಂಥಾಲಯ ಸಹಾಯಕರು 


ಅಟೆಂಡರ್ 


ಅಟೆಂಡರ್ 


ವಾಸುದೇವಪ್ಪ.ಕೆ., 
ಹೊರಕೇರಪ್ಪ , 
| ಸೈಯದ್ ಖುಲ್ವತ್‌ವುಲ್ಲಾ, 
ಶ್ರೀನಿವಾಸ. ಟಿ.ಪೂಜಾರ್, 


ಪರಿಚಾರಕರು . 


ಪರಿಚಾರಕರು . 


11 


ನಸೀನ್ ತಾಜ್ , 


ಪರಿಚಾರಕರು . 


1. ಒಂದು ವೇಳೆ ಈ ಆದೇಶದಲ್ಲಿ ವೇತನಾನುದಾನಕ್ಕೆ ಒಳಪಟ್ಟ ಬೋಧಕರು/ಬೋಧಕೇತರರುಗಳ ಪೈಕಿ ಯಾವುದೇ ಅನರ್ಹತೆ ಕಂಡು 

ಬಂದಲ್ಲಿ ಯಾವುದೇ ಮುನ್ಸೂಚನೆಯಿಲ್ಲದೆ, ವೇತನಾನುದಾನವನ್ನು ಹಿಂದಕ್ಕೆ ಪಡೆಯುವ ಷರತ್ತಿಗೊಳಪಟ್ಟಿದೆ. 
2. ಈ ನೇಮಕಾತಿಗಳಲ್ಲಿ ಮೀಸಲಾತಿಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬಂದಲ್ಲಿ ಅಂಥವರ ವೇತನಾನುದಾನವನ್ನು ಸಹ ಹಿಂದಕ್ಕೆ 

ಪಡೆಯುವ ಷರತ್ತಿಗೊಳಪಟ್ಟಿದೆ. 


3. ವೇತನಾನುದಾನದ ವ್ಯಾಪ್ತಿಗೆ ಒಳಪಟ್ಟಂತಹ ಮೇಲ್ಕಂಡ ಉಪನ್ಯಾಸಕರು/ಬೋಧಕೇತರರುಗಳ ವೇತನವನ್ನು ಆದೇಶ ಹೊರಡಿಸಿದ 

ದಿನಾಂಕದಿಂದ ವಿಸ್ತರಿಸಿರುವ ವೇತನ ಶ್ರೇಣಿಯ ಕನಿಷ್ಠ ಮೂಲ ವೇತನದಲ್ಲಿ ನಿಗದಿ ಪಡಿಸತಕ್ಕದ್ದು. ಹಾಗೂ ವೇತನಾನುದಾನದ ವ್ಯಾಪ್ತಿಗೆ 

ಒಳಪಡಿಸಲಾದ ಪೂರ್ವದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಯಾವುದೇ ಸೇವಾ ಹಾಗೂ ಪಿಂಚಣಿ ಸೌಲಭ್ಯಗಳಿಗೆ ಪರಿಗಣಿಸುವಂತಿಲ್ಲ. 
4 . ದಿನಾಂಕ: 11 - 07 - 2009ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದವರು ಎಂ . ಫಿಲ್. ಪದವಿ ಹೊಂದಿದ್ದಲ್ಲಿ ಯುಜಿಸಿ ವೇತನ ಶ್ರೇಣಿ ನೀಡಲು 

ಪರಿಗಣಿಸಲಾಗುತ್ತಿದೆ . ಆದರೆ, ಈ ಪ್ರಕರಣದಲ್ಲಿ ಬಹುತೇಕ ಉಪನ್ಯಾಸಕರುಗಳು ದಿನಾಂಕ:11 - 07 -2009ರ ಪೂರ್ವದಲ್ಲಿ ನಡೆದ 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು , ಅವರುಗಳ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ದಿನಾಂಕ:11 - 07-2009ರ 
ನಂತರ ವಿತರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರುಗಳಿಗೆ ಯುಜಿಸಿ ವೇತನ ಶ್ರೇಣಿ ವಿಸ್ತರಿಸುವ ಸಂಬಂಧ ಯಾವ ದಿನಾಂಕವನ್ನು ಅಂದರೆ 
ಪರೀಕ್ಷೆ ನಡೆದ ದಿನಾಂಕ ಅಥವಾ ಪ್ರಮಾಣ ಪತ್ರ ವಿತರಿಸಿರುವ ದಿನಾಂಕ ಈ ಎರಡರಲ್ಲಿ ಯಾವ ದಿನಾಂಕ ಪರಿಗಣಿಸಬೇಕು ಎಂಬುದರ 


೨೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೧ 


ಕುರಿತು ಇಂತಹ ಬೇರೆ ಪ್ರಕರಣಗಳಲ್ಲಿ ಸಿಆಸು ಇಲಾಖೆ | ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಲಾಗುತ್ತಿದೆ. ಆದುದರಿಂದ, ಒಂದು 
ವೇಳೆ ಸರ್ಕಾರವು ವೇತದಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಎಂ .ಫಿಲ್. ವಿದ್ಯಾರ್ಹತೆಯನ್ನು ಪ್ರಮಾಣ ಪತ್ರ ವಿತರಿಸಿರುವ 
ದಿನಾಂಕದಿಂದ ಪರಿಗಣಿಸುವಂತೆ ನಿರ್ಧಾರ ಕೈಗೊಂಡಲ್ಲಿ ಯುಜಿಸಿ ವೇತನ ಶ್ರೇಣಿ ಹಿಂದಕ್ಕೆ ಪಡೆದು ಅಂತಹ ಉಪನ್ಯಾಸಕರುಗಳಿಗೆ ರಾಜ್ಯ 
ವೇತನ ಶ್ರೇಣಿಯಲ್ಲಿ ವೇತನ ಪುನರ್ ಪರಿಷ್ಕರಿಸುವ ಷರತ್ತಿಗೊಳಪಟ್ಟಿರುತ್ತದೆ. 


5 . 


ವೇತನಾನುದಾನ ವ್ಯಾಪ್ತಿಗೆ ತರಲಾದ ಉಪನ್ಯಾಸಕರುಗಳ ಕಾರ್ಯಭಾರದಲ್ಲಿ ಕೊರತೆ ಉದ್ಭವಿಸಿದ ಪಕ್ಷದಲ್ಲಿ ಅಂತಹ ಉಪನ್ಯಾಸಕರುಗಳನ್ನು 

ಇರುವಂತಹ ಅನುದಾನಿತ ಕಾಲೇಜು / ಸರ್ಕಾರಿ ಕಾಲೇಜುಗಳ ಕಾರ್ಯಭಾರದ ಎದುರಾಗಿ ನಿಯೋಜನೆ ಮೇಲೆ ಮರು 
ಹಂಚಿಕೆ ಮಾಡುವ ಷರತ್ತಿಗೊಳಪಟ್ಟಿದೆ. 


ಸಂಸ್ಥೆಯ ಬೈಲಾದಲ್ಲಿ ನಿಗಧಿಪಡಿಸಿರುವಂತೆ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದವರೇ ಆಗಿರಬೇಕು. ಒಂದು ವೇಳೆ ಅನ್ಯ ವರ್ಗದ ವ್ಯಕ್ತಿಯನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಲ್ಲಿ 
ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 


2 ) 


7. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ) ನಿಯಮಗಳು , 2003ರ ನಿಯಮ 15( 3) ರಡಿಯಲ್ಲಿ ನಿಗದಿಪಡಿಸಿರುವ ಅಪೆಂಡಿಕ್ಸ್ 

( 2) ರಲ್ಲಿ ಸೂಚಿಸಿರುವಂತೆ ಬೋಧನಾ ಕೊಠಡಿಗಳು, ಪ್ರಯೋಗಾಲಯಗಳು, ಶೌಚಾಲಯ ಇತ್ಯಾದಿಗಳನ್ನು ಒಳಗೊಂಡ ಮೂಲಭೂತ 

ಸೌಕರ್ಯಗಳನ್ನು ಸಂಸ್ಥೆಯು ಒದಗಿಸಿರತಕ್ಕದ್ದು. 
8. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ನಡೆಸುತ್ತಿರುವ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಅಂತಹ 

ಕಾಲೇಜುಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ 35ರಷ್ಟು 
ಇರತಕ್ಕದ್ದು . ಪ್ರವೇಶಾವಕಾಶದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಥಿಗಳ ಕನಿಷ್ಠ ಪ್ರಮಾಣವನ್ನು ವಿವರವಾಗಿ ಅನುಸರಿಸತಕ್ಕದ್ದು . ತಪ್ಪಿದಲ್ಲಿ 
ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 


ವಿಶ್ವವಿದ್ಯಾಲಯದವರು ನಿಗದಿಪಡಿಸಿರುವ ಸರಾಸರಿ ಪ್ರವೇಶಾತಿಗೆ ಸಮಾನಾಂತರವಾಗಿ ಈ ಕಾಲೇಜುಗಳು ಕನಿಷ್ಠ ಪ್ರವೇಶಾತಿಯನ್ನು 
ಮಾಡಿಕೊಳ್ಳತಕ್ಕದ್ದು ಮತ್ತು ಪ್ರವೇಶಾತಿ (enrollment) ಪಡೆದ ಕಾಲೇಜಿನ ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಶೇಕಡ 75ರಷ್ಟು ವಿದ್ಯಾರ್ಥಿಗಳು 

ಪರೀಕ್ಷೆಗೆ ಕುಳಿತುಕೊಳ್ಳುವಂತೆ ಕ್ರಮವಹಿಸತಕ್ಕದ್ದು. ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
10 . ಇಂತಹ ಕಾಲೇಜುಗಳಲ್ಲಿನ ಪರೀಕ್ಷಾ ಫಲಿತಾಂಶಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಇತರೆ ಕಾಲೇಜುಗಳಲ್ಲಿನ 

ಸರಾಸರಿ ಫಲಿತಾಂಶಕ್ಕಿಂತ ಕಡಿಮೆ ಇರತಕ್ಕದಲ್ಲ . ತಪ್ಪಿದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ. 
11. ಈ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದು ಪ್ರಾರಂಭವಾದ ಪದವಿ ಕಾಲೇಜುಗಳನ್ನು ಮಧ್ಯದಲ್ಲಿ ಯಾವುದೇ ವಿಚ್ಚಿನ್ನತೆ ಇಲ್ಲದೆ 

ಸತತವಾಗಿ ನಡೆಸಿರಬೇಕು. ವಿಚ್ಛಿನ್ನತೆ ಉಂಟಾದಲ್ಲಿ ವೇತನಾನುದಾನ ಹಿಂಪಡೆಯುವ ಷರತ್ತಿಗೊಳಪಟ್ಟಿದೆ.] 
12. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು (ಕಾಲೇಜು ಶಿಕ್ಷಣ ) ನಿಯಮಗಳು 2003ರ ಮತ್ತು ಇತರ ಸಂಬಂಧಿತ ನಿಯಮಗಳಡಿಯಲ್ಲಿ 

ನಿಗಧಿಪಡಿಸಿರುವಂತೆ ಮಾದರಿ ಸಿಬ್ಬಂದಿಯನ್ವಯ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು, ಪ್ರತಿಯೊಂದು ತರಗತಿಯಲ್ಲಿ ನಿಗಧಿತ ಕನಿಷ್ಠ ಮಟ್ಟದ 
ವಿದ್ಯಾರ್ಥಿ ಹಾಜರಾತಿ ಸಂಖ್ಯಾಬಲವನ್ನು ಹೊಂದಿರತಕ್ಕದ್ದು, ಪದವಿ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ತರಗತಿಯಲ್ಲಿ ಕನಿಷ್ಠ 
40 ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರಬೇಕು. ಭಾಷಾ ವಿಷಯದಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು ಹಾಗೂ ಐಚ್ಚಿಕ ವಿಷಯಗಳಿಗೆ 

ಕನಿಷ್ಠ 15 ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. 
13. ನಿಗಧಿತ ಮೂಲಭೂತ ಸೌಲಭ್ಯಗಳಲ್ಲದೆ ಸ್ವಂತ ಕಟ್ಟಡ ಮತ್ತು ಆಟದ ಮೈದಾನಗಳನ್ನು ಹೊಂದಿರತಕ್ಕದ್ದು, ಇವುಗಳನ್ನು ಹೊಂದದೇ 

ಇರುವ ಸಂಸ್ಥೆಗಳ ಪ್ರಕರಣಗಳಲ್ಲಿ ಈ ಮೂಲಭೂತ ಸೌಲಭ್ಯಗಳನ್ನು ಹೊಂದಲು ಸಹಾಯಾನುದಾನಕ್ಕೆ ಒಳಪಡಿಸಿದ ದಿನಾಂಕದಿಂದ 
ಮೂರು ವರ್ಷಗಳ ಕಾಲಾವಕಾಶ ನೀಡಬಹುದು. ಹಾಗೂ ಮೂರು ವರ್ಷಗಳ ನಂತರವೂ ಈ ಸೌಲಭ್ಯಗಳನ್ನು ಒದಗಿಸದೇ ಇದ್ದಲ್ಲಿ 

ಸಹಾಯಾನುದಾನವನ್ನು ನಿಲ್ಲಿಸಲಾಗುವುದು. 
14. ಇನ್ನು ಮುಂದೆ ಭವಿಷ್ಯಾನುಸಾರ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳಿಗೆ ಸಕ್ಷಮ ಅಧಿಕಾರಿಯಿಂದ ಪೂರ್ವಾನುಮತಿ ಪಡೆಯದೇ 

ಮಾಡತಕ್ಕದ್ದಲ್ಲ. 
15. ನೇರ ನೇಮಕಾತಿ, ಬಡ್ತಿ ಮತ್ತು ವಿದ್ಯಾರ್ಥಿಗಳ ಪ್ರವೇಶದ ವಿಷಯದಲ್ಲಿ ಕಾಲಕಾಲಕ್ಕೆ ಹೊರಡಿಸುವ ಸರ್ಕಾರದ ನಿಯಮಗಳು/ 

ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


೨೧೩೭ 


18 


2 : 


16. ಸದರಿ ಕಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ ರಾಜೀನಾಮೆ , ನಿವೃತ್ತಿ ಮತ್ತು ನಿಧನದಿಂದ ತೆರವಾದ ಬೋಧಕ/ಬೋಧಕೇತರ ಹುದ್ದೆಗಳನ್ನು 

ತುಂಬುವಾಗ ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
17 . ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಿಡುಗಡೆ ಮಾಡುವ ಮುನ್ನ ಸರ್ಕಾರದ ಮತ್ತು ಯುಜಿಸಿ ನಿಯಮಗಳ ಪ್ರಕಾರ 
* ವಯೋಮಿತಿ : ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 

ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪಡಿಸಲಾಗಿರುವಂತಹ ಬೋಧಕರ/ಬೋಧಕೇತರರ ವೇತನವನ್ನು ಪ್ರಥಮ 5 ವರ್ಷಗಳ 
ಅವಧಿಗೆ ಇಲಾಖೆಗೆ ನಿಗದಿ ಪಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು . 

ಪ್ರತೀ ವರ್ಷವೂ ಮೇಲ್ಕಂಡ ಷರತ್ತುಗಳನ್ನು ಪೂರೈಸಿರುವ ಕುರಿತು ಸಂಬಂಧಪಟ್ಟ ಜಂಟಿ ನಿರ್ದೇಶಕರು ದೃಢೀಕರಿಸಿದ ನಂತರವೇ ಆಯಾ 
ವರ್ಷದ ವೇತನಾನುದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಿಸಲಾಗಿದೆ. ನ್ಯೂನ್ಯತೆಗಳಾದಲ್ಲಿ ಸಂಬಂಧಪಟ್ಟ ಜಂಟಿ ನಿರ್ದೇಶಕರೇ 
ಜವಾಬ್ದಾರರಾಗಿರುತ್ತಾರೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ:742/ ವೆಚ್ಚ-8/2011, ದಿನಾಂಕ:13 - 01- 2012 ರಲ್ಲಿ ಹಾಗೂ ಸಚಿವ ಸಂಪುಟ 
ಟಿಪ್ಪಣಿ ಸಂಖ್ಯೆ :58/2012 , ದಿನಾಂಕ :12 - 04 - 2012ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಬಿ. ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 1261 

ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ ). 


ಶಿಕ್ಷಣ ಸಚಿವಾಲಯ 


ವಿಷಯ: 


ರಾಜ್ಯದ ಸರ್ಕಾರಿ/ ಅನುದಾನಿತ ಪ್ರಾಥಮಿಕ, ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ಶಿಕ್ಷಣ ಉಪನ್ಯಾಸಕರಿಗೆ, ಸಹ 
ಶಿಕ್ಷಕರಿಗೆ ವಿಶೇಷ ಭತ್ಯೆಯನ್ನು ಮುಂದುವರೆಸುವ ಬಗ್ಗೆ . 


ಓದಲಾಗಿದೆ : 


1] ಸರ್ಕಾರಿ ಆದೇಶ ಸಂಖ್ಯೆ. ಎಫ್‌ಡಿ 8 ಎಸ್ ಆರ್ ಪಿ 2006 , ದಿನಾಂಕ:29 - 03 - 2006 . 


2] ಸರ್ಕಾರಿ ಆದೇಶ ಸಂಖ್ಯೆ. ಎಫ್‌ಡಿ 14 ಎಸ್ ಆರ್ ಪಿ 2006 , ದಿನಾಂಕ:12 - 05 -2006 . 
3] ಸರ್ಕಾರಿ ಆದೇಶ ಸಂಖ್ಯೆ . ಎಫ್‌ಡಿ 31 ಎಸ್ ಆರ್ ಪಿ 2007, ದಿನಾಂಕ:28 - 08 - 2008 . 


4 ] ಸರ್ಕಾರಿ ಆದೇಶ ಸಂಖ್ಯೆ . ಎಫ್ಡಿ 31 ಎಸ್ ಆರ್ ಪಿ 2007, ದಿನಾಂಕ:29 - 08 - 2008. 


ಪ್ರಸ್ತಾವನೆ : 

ಮೇಲೆ [1] ರಲ್ಲಿ ಓದಲಾದ ದಿನಾಂಕ :29 -03- 2006ರ ಸರ್ಕಾರದ ಆದೇಶದಲ್ಲಿ 5ನೇ ರಾಜ್ಯ ವೇತನ ಆಯೋಗದ ಮಧ್ಯಂತರ 
ವರದಿಯಲ್ಲಿ ಮಾಡಿರುವ ಶಿಫಾರಸ್ಸಿನನ್ವಯ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಪ್ರಾಥಮಿಕ ಶಾಲಾ ಶಿಕ್ಷಕರು ಸೇರಿದಂತೆ ರಾಜ್ಯ ಪ್ರಾಥಮಿಕ 
ಶಾಲಾ ಶಿಕ್ಷಕರಿಗೆ ಮಾಸಿಕ 200 - 00 ರೂ . ಗಳ ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 

ಮೇಲೆ [2] ರಲ್ಲಿ ಓದಲಾದ ದಿನಾಂಕ;12 - 05 -2006ರ ಸರ್ಕಾರದ ಆದೇಶದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಮತ್ತು ಸ್ಥಳೀಯ 
ಸಂಸ್ಥೆಗಳ ಪ್ರೌಢಶಾಲಾ ಶಿಕ್ಷಕರು ಸೇರಿದಂತೆ ರಾಜ್ಯ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಉಪನ್ಯಾಸಕರು 
ಸೇರಿದಂತೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರುಗಳಿಗೆ ಮಾಸಿಕ 200 - 00 ರೂ . ಗಳ ವಿಶೇಷ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 

ಮೇಲೆ [3] ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 5ನೇ ರಾಜ್ಯ ವೇತನ ಆಯೋಗದ ಅಂತಿಮ ವರದಿಯಲ್ಲಿನ 2ನೇ ಸಂಪುಟದಲ್ಲಿ 
ಮಾಡಿರುವ ಶಿಫಾರಸ್ಸಿನಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ದಿನಾಂಕ:01 - 08 - 2008ರ ಪೂರ್ವದಲ್ಲಿ ನೇಮಕಾತಿ ಹೊಂದಿದ ಪ್ರಾಥಮಿಕ ಶಾಲಾ 
ಶಿಕ್ಷಕರಿಗೆ ದಿನಾಂಕ:29 - 03 - 2006ರ ಸರ್ಕಾರದ ಆದೇಶದಲ್ಲಿ ಮಂಜೂರು ಮಾಡಿರುವ ರೂ . 200 - 00 ರೂ . ಗಳ ವಿಶೇಷ ಭತ್ಯೆಯನ್ನು 
ಮುಂದುವರೆಸಿದ್ದು, ದಿನಾಂಕ:01-08- 2008ರ ನಂತರ ನೇಮಕಾತಿ ಹೊಂದಿರುವ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು 200 - 00 ರೂ .ಗಳ ಮಾಸಿಕ 
ವಿಶೇಷ ಭತ್ಯೆಯನ್ನು ಪಡೆಯಲು ಅರ್ಹರಿರುವುದಿಲ್ಲ. ದಿನಾಂಕ:12 - 05 - 2006ರ ಸರ್ಕಾರದ ಆದೇಶದಲ್ಲಿ 200 - 00 ರೂ . ಗಳ ಮಾಸಿಕ ವಿಶೇಷ 
ಭತ್ಯೆಯನ್ನು ಪ್ರಸ್ತುತ ಈ ಸೌಲಭ್ಯವನ್ನು ಪಡೆಯುತ್ತಿರುವ ಶಿಕ್ಷಕರುಗಳಿಗೆ ಮಾತ್ರ ಮುಂದುವರೆಸಲಾಗಿದೆ. 


೨೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೧ 


ಪ್ರಸ್ತುತ ರಾಜ್ಯದ 6ನೇ ವೇತನ ಆಯೋಗದ ಅಧಿಕಾರಿ ವೇತನ ಸಮಿತಿಯ ಶಿಫಾರಸ್ಸಿನಂತೆ ಪರಿಷ್ಕೃತ ವೇತನವನ್ನು ನಿಗದಿಪಡಿಸಲಾಗಿದ್ದು, 
ಕರ್ನಾಟಕ ಸಿವಿಲ್ ಸೇವೆಗಳ [ ಪರಿಷ್ಕೃತ ವೇತನ ) ನಿಯಮಗಳು 2012 ರಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ 
ಪೂರ್ವ ಕಾಲೇಜಿನ ಶಿಕ್ಷಕರು/ಉಪನ್ಯಾಸಕರುಗಳಿಗೆ ಪರಿಷ್ಕೃತ ವೇತನವನ್ನು ನಿಗದಿಪಡಿಸಲಾಗಿದ್ದು, ಈ ಪರಿಷ್ಕೃತ ವೇತನದಲ್ಲಿ ಇವರ ಬೇಡಿಕೆಯನ್ನು 
ಪೂರ್ಣವಾಗಿ ಪರಿಗಣಿಸದೇ ಇರುವ ಹಿನ್ನಲೆಯಲ್ಲಿ, ಈ ವರ್ಗದವರಿಗೆ ವಿಶೇಷ ಭತ್ಯೆಯನ್ನು ನೀಡುವ ಬಗ್ಗೆ ಮಾನ್ಯ ಮುಖ್ಯ ಮಂತ್ರಿಯವರ 
ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯಿಸಲಾಗಿದ್ದು , ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 264 ಎಸ್ಎಲ್‌ಬಿ 2012, ಬೆಂಗಳೂರು, ದಿನಾಂಕ 09ನೇ ಮೇ 2012 . 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದ ಸರ್ಕಾರಿ/ ಅನುದಾನಿತ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ 
ಕಾಲೇಜುಗಳಲ್ಲಿನ ಶಿಕ್ಷಕರು /ಉಪನ್ಯಾಸಕರುಗಳಿಗೆ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ, ಕೆಳಕಂಡಂತೆ ಮಾಸಿಕ ವಿಶೇಷ 
ಭತ್ಯೆಯನ್ನು ಪರಿಷ್ಕರಿಸಿ ಆದೇಶಿಸಲಾಗಿದೆ. 


ಕ್ರಮ 


ಶಿಕ್ಷಕರ/ಉಪನ್ಯಾಸಕರ ವಿವರ 


ಪ್ರಸ್ತುತ ಪಡೆಯುತ್ತಿರುವ 
ಮಾಸಿಕ ವಿಶೇಷ ಭತ್ಯೆ 

ರೂ . ಗಳಲ್ಲಿ 
200 - 00 


ಪ್ರಸ್ತುತ ಪರಿಷ್ಕರಿಸಲಾದ 
ಮಾಸಿಕ ವಿಶೇಷ ಭತ್ಯೆ 

ರೂ . ಗಳಲ್ಲಿ 


ಸಂಖ್ಯೆ 


01 


ಸರ್ಕಾರಿ/ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು. 


300 - 00 


02 


ಸರ್ಕಾರಿ/ ಅನುದಾನಿತ ಪ್ರೌಢ ಶಾಲಾ ಸಹ ಶಿಕ್ಷಕರು. 


200 - 00 


400 - 00 


03 


200 - 00 


500 - 00 


ಸರ್ಕಾರಿ/ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ 
ಉಪನ್ಯಾಸಕರು . 


ಈ ಆದೇಶದ ಮೂಲಕ ಮಂಜೂರಾದ ವಿಶೇಷ ಭತ್ಯೆಯ ಮೊತ್ತವು ವಿಶಿಷ್ಟ ಸಂಭಾವನೆಯಾಗಿದ್ದು, ಇದನ್ನು ನಿವೃತ್ತಿ ಸೌಲಭ್ಯವನ್ನು 
ನಿರ್ಧರಿಸುವಾಗ ಅಥವಾ ಬೇರೆ ಯಾವುದೇ ಉದ್ದೇಶಗಳಿಗೆ ಪರಿಗಣಿಸತಕ್ಕದ್ದಲ್ಲ. 

ಈ ವಿಶೇಷ ಭತ್ಯೆಯ ವೆಚ್ಚವನ್ನು , ವೇತನ ವೆಚ್ಚವನ್ನು ಭರಿಸುವ ಲೆಕ್ಕ ಶೀರ್ಷಿಕೆಯಿಂದಲೇ ಭರಿಸತಕ್ಕದ್ದು. 

ಈ ವಿಶೇಷ ಭತ್ಯೆಯನ್ನು ಪ್ರಸ್ತುತ ಈ ಸೌಲಭ್ಯವನ್ನು ಪಡೆಯುತ್ತಿರುವ ಶಿಕ್ಷಕರು/ಉಪನ್ಯಾಸಕರುಗಳಿಗೆ ಮಾತ್ರ ಅನ್ವಯವಾಗುವಂತೆ 
ಮುಂದುವರೆಸಲಾಗಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯು ತನ್ನ ಟಿಪ್ಪಣಿ ಸಂಖ್ಯೆ . ಆ. ಇ. 2146 ಪ್ರ. ಕಾ . 2012 , ದಿನಾಂಕ:09 - 05 - 2012 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ . ಟಿ.ಜಯರಾಂ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 1413 

ಶಿಕ್ಷಣ ಇಲಾಖೆ. [ ಪ್ರೌಢ] 


ವಸತಿ ಸಚಿವಾಲಯ 


ವಿಷಯ : 


“ ನನ್ನ ಮನೆ ನನ್ನ ಸ್ವತ್ತು ” ಯೋಜನೆಯಡಿ ಸಾಲ ವಸೂಲಾತಿ ಮಾಡಿ ವಾಸವಿರುವ ಅರ್ಹ ಫಲಾನುಭವಿಗಳಿಗೆ 
ಮನೆ ಹಂಚಿಕೆ ಮಾಡುವ ಕುರಿತು. 


ಓದಲಾಗಿದೆ : 


1. ಸರ್ಕಾರದ ಆದೇಶ ಸಂಖ್ಯೆ : ವಣ 76 ಹೆಚ್ಎಎಂ 2010 , ದಿನಾಂಕ :13.04 . 2010 . 


ಸರ್ಕಾರದ ಆದೇಶ ಸಂಖ್ಯೆ: ವಣ 20 ಹೆಚ್ಎಹೆಚ್ 2011 , ದಿನಾಂಕ:20.06.2011. 

ಸರ್ಕಾರದ ಪತ್ರ ಸಂಖ್ಯೆ : ವಣ 20 ಹೆಚ್ಎಹೆಚ್ 2011 ( ಭಾ2). ದಿನಾಂಕ:21.04.2012 . 
4 . ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಪ್ರಸ್ತಾವನೆ ಪತ್ರ ಸಂಖ್ಯೆ:ಎಂಡಿ ಆರ್‌ಜಿಆರ್‌ಹೆಚ್ಸಿಎಲ್ 

01 ಎಸ್‌ಡಿ 12 2011, ದಿನಾಂಕ: 01. 02 . 2012 .. 


ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಪ್ರಸ್ತಾವನೆ ಪತ್ರ ಸಂಖ್ಯೆ : ಜಿಎಂ ಆರ್‌ಜಿಆರ್‌ಹೆಚ್ಸಿಎಲ್ 
01 ಎಸ್‌ಡಿ 32 2011 , ದಿನಾಂಕ:26 .03. 2012 . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


೨೧೩೯ 


ಪ್ರಸ್ತಾವನೆ : 


ಓದಲಾಗಿರುವ ಸರ್ಕಾರದ ಆದೇಶ (1) ರಲ್ಲಿ ಸರ್ಕಾರವು 2010 -11ನೇ ಸಾಲಿನ ಆಯವ್ಯಯದ ಘೋಷಣೆಯಂತೆ ಆಶ್ರಯ 
ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ನೀಡಿದ ಸಾಲವನ್ನು ದಿನಾಂಕ: 31.12.2010ರೊಳಗೆ ಅಸಲು ಕಂತನ್ನು ಮರುಪಾವತಿಸಿದ 
ಫಲಾನುಭವಿಗಳಿಗೆ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಲು ಅನುಮೋದನೆ ನೀಡಲಾಗಿತ್ತು. 

ಓದಲಾಗಿರುವ ಸರ್ಕಾರದ ಆದೇಶ ( 2) ರಲ್ಲಿ 2011 - 12ನೇ ಸಾಲಿನ ಆಯವ್ಯಯದಲ್ಲಿ “ ನನ್ನ ಮನೆ ನನ್ನ ಸ್ವತ್ತು ” ಯೋಜನೆಯನ್ನು 
ಘೋಷಣೆ ಮಾಡಿರುವ ಹಿನ್ನಲೆಯಲ್ಲಿ ಆಶ್ರಯ , ಜನತಾ ಮನೆಗಳು , ಭಾಗ್ಯ ಮಂದಿರ , ನೆರಳಿನ ಭಾಗ್ಯ , ಗ್ರಾಮೀಣ ಆಶ್ರಯ , ನಗರ ಆಶ್ರಯ , ಗ್ರಾಮೀಣ 
ಅಂಬೇಡ್ಕರ್, ನಗರ ಅಂಬೇಡ್ಕರ್‌, ಪಿಎಂಜಿವೈ , ಇಂದಿರಾ ಆವಾಸ್ ಯೋಜನೆ, ಮತ್ತು ವಿಶೇಷ ಗುಂಪಿನ ಯೋಜನೆಯಡಿಯಲ್ಲಿ ಸಾಲ ಪಡೆದ 
ಫಲಾನುಭವಿಗಳು ತಮ್ಮ ಅಸಲು ಸಾಲವನ್ನು ದಿನಾಂಕ:31.3.2012ರೊಳಗೆ ಮರುಪಾವತಿಸಿದಲ್ಲಿ ಅಂತಹ ಫಲಾನುಭವಿಗಳಿಗೆ ಬಡ್ಡಿ ಮನ್ನಾ ಮಾಡಲು 
ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿತ್ತು. 

ಓದಲಾಗಿರುವ ಸರ್ಕಾರದ ಪತ್ರ (3) ರಲ್ಲಿ ಪ್ರಸ್ತುತ ವಿಷಯಕ್ಕೆ ದಿನಾಂಕ: 31.03 .2012ರೊಳಗೆ ಸಾಲದ ಮೇಲಿನ ಬಡ್ಡಿ ಮನ್ನಾ ಸೌಲಭ್ಯವನ್ನು 
ವಿಸ್ತರಿಸುವ ಬಗ್ಗೆ ಪನರ್‌ಪರಿಶೀಲನೆ ನಡೆಯುತ್ತಿದ್ದರಿಂದ ಸದರಿ ಅವಧಿಯನ್ನು ದಿನಾಂಕ:1.04.2012ರಿಂದ ಮುಂದಿನ ಆದೇಶದವರೆಗೆ ಅವಧಿ ವಿಸ್ತರಿಸಿ, 
ನಿರ್ದೇಶನ ನೀಡಲಾಗಿತ್ತು. 


ಓದಲಾಗಿರುವ ನಿಗಮದ ಪತ್ರ ( 4) ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ “ ನನ್ನ ಮನೆ ನನ್ನ ಸ್ವತ್ತು” ಯೋಜನೆಯಡಿ ಓದಲಾಗಿರುವ ಸರ್ಕಾರದ ಆದೇಶ (2) ರಲ್ಲಿ 
ದಿನಾಂಕ:31.03.2012ರೊಳಗೆ ವಸತಿ ಯೋಜನೆಯಡಿ ಸಾಲ ಪಡೆದುಕೊಂಡಿರುವ ಫಲಾನುಭವಿಗಳು ಬಡ್ಡಿ ಮನ್ನಾ ಮಾಡಲು ಅವಕಾಶ 
ಕಲ್ಪಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ಪ್ರಗತಿ ಕಂಡು ಬರುತ್ತಿಲ್ಲವೆಂದು ತಿಳಿಸಿ ಸದರಿ ಮನೆಗಳಲ್ಲಿ ಅನಧಿಕೃತರು ವಾಸವಾಗಿದ್ದು, ಕೆಲವು ಮನೆಗಳು 
ಬೇರೆಯವರಿಗೆ ಹಸ್ತಾಂತರಿಸಲಾಗಿದ್ದು ಮತ್ತು ಕೆಲವರು ಭೋಗ್ಯಕ್ಕೆ ನೀಡಿರುವುದಾಗಿ ಕಂಡುಬಂದಿದ್ದರಿಂದ ಈ ಮನೆಗಳಲ್ಲಿ ಅನಧಿಕೃತವಾಗಿ 
ವಾಸವಾಗಿರುವ ಬಡತನ ರೇಖೆಗಿಂತ ಕೆಳಗಿರುವ ಫಲಾನುಭವಿಗಳಿಂದ ಸಾಲ ವಸೂಲಿ ಮಾಡಿಕೊಂಡು ಅಡಮಾನ ಪತ್ರವನ್ನು ಬಿಡುಗಡೆ 
ಮಾಡಬಹುದೆಂದು ಪ್ರಸ್ತಾವನೆ ಮಾಡಿರುತ್ತಾರೆ . ಸರ್ಕಾರವು ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆದು, ಆ ಅಭಿಪ್ರಾಯದಂತೆ ಪರಿಶೀಲಿಸಿ, ಪರಿಷ್ಕೃತ 
ಪ್ರಸ್ತಾವನೆ ಸಲ್ಲಿಸುವಂತೆ ಕೋರಿದ್ದರ ಹಿನ್ನೆಲೆಯಲ್ಲಿ, ನಿಗಮವು ಓದಲಾಗಿರುವ (5)ರ ಪತ್ರದಲ್ಲಿ ಕೆಲವು ಸ್ಪಷ್ಟಿಕರಣಗಳೊಂದಿಗೆ, ಸರ್ಕಾರದ ವಸತಿ 
ಯೋಜನೆಗಳಡಿಯಲ್ಲಿ ಮನೆಯನ್ನು ಭೋಗ್ಯಕ್ಕೆ / ಬಾಡಿಗೆಗೆ, ಅನಧಿಕೃತ ವಾಸವಾಗಿರುವಂತಹ ಪ್ರಕರಣಗಳಲ್ಲಿ ಮೂಲ ಫಲಾನುಭವಿಗಳಿಗೆ ನೋಟೀಸ್‌ನ್ನು 
ಜಾರಿ ಮಾಡಿ ನಿಯಮಾನುಸಾರ ಅವರಿಗೆ ಕಾಲಾವಕಾಶ ನೀಡಿ ರದ್ದುಗೊಳಿಸಬಹುದು ಮತ್ತು ಹಾಲಿ ವಾಸವಾಗಿರುವವವರು ಸಾಲದ ಮೊತ್ತ 
ಪಾವತಿಸಿದ್ದಲ್ಲಿ ಬಡತನ ರೇಖೆಗಿಂತ ಕೆಳಗಿದ್ದು ಅರ್ಹತೆ ಹೊಂದಿದ್ದರೆ ಅವರಿಗೆ ಮನೆಯನ್ನು ಮರುಹಂಚಿಕೆ ಮಾಡಬಹುದೆಂದು ಪ್ರಸ್ತಾಪಿಸಿರುತ್ತಾರೆ. 
ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವ ಆ 20 ಹೆಚ್ ಎಹೆಚ್ 2011, ಬೆಂಗಳೂರು, ದಿನಾಂಕ:18 .05 .2012 
ಸರ್ಕಾರವು “ನನ್ನ ಮನೆ ನನ್ನ ಸ್ವತ್ತು ” ಯೋಜನೆ ಅನುಷ್ಠಾನಗೊಳಿಸಲು ಮೇಲೆ ಓದಲಾಗಿರುವ (2) ರಲ್ಲಿ ಹೊರಡಿಸಿರುವ ಆದೇಶವನ್ನು 
ಸಂಪೂರ್ಣವಾಗಿ ಮರು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 


ದಿನಾಂಕ:09 .07.2003ರಲ್ಲಿ ನಿಗಮವು ಹೊರಡಿಸಿರುವ ಸುತ್ತೋಲೆಗಳ ನಿಬಂಧನೆಗಳ ಮೇರೆಗೆ ವಸತಿ ಯೋಜನೆಗಳಡಿ ಫಲಾನುಭವಿಗಳಿಗೆ 
ಹಂಚಿಕೆ ಮಾಡಲಾದ ಮನೆಗಳ ಹಂಚಿಕೆಗೆ ನಿಯಮ ಉಲ್ಲಂಘಿಸಿದ್ದಲ್ಲಿ; 


1. ನಿಗದಿತ ಅವಧಿಯ (15 ವರ್ಷಗಳೊಳಗೆ ) ಪೂರ್ವದಲ್ಲಿಯೇ ಮನೆಯನ್ನು ಮಾರಾಟ ಅಥವಾ ಬೇರೆಯವರಿಗೆ ಹಸ್ತಾಂತರ ಮಾಡಿದ್ದರೆ; 
2 . ಹಂಚಿಕೆ ಮಾಡಲಾದ ಮನೆಯನ್ನು ಭೋಗ್ಯಕ್ಕೆ ಅಥವಾ ಬಾಡಿಗೆಗೆ ನೀಡಿದ್ದರೆ; 
3. ಹಂಚಿಕೆ ಮಾಡಲಾದ ಮನೆಯಲ್ಲಿ ವಾಸ ಮಾಡದೆ , ಖಾಲಿ ಬಿಟ್ಟಿದ್ದರೆ; 


ಅ) ಅವರ ಹಂಚಿಕೆಗಳನ್ನು ರದ್ದುಗೊಳಿಸಲು ಸಂಬಂಧಪಟ್ಟ ಪ್ರಾಧಿಕಾರಗಳಾದ ಅಂದರೆ, ನಗರ ಸ್ಥಳೀಯ 
ಸಂಸ್ಥೆಗಳಾಗಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಾಗಿದ್ದಲ್ಲಿ ಜಿಲ್ಲಾ ಪಂಚಾಯತ್‌ನ ಮುಖ್ಯ 
ಕಾರ್ಯನಿರ್ವಾಹಣಾಧಿಕಾರಿಗಳಿಗೆ ನಿಗಮದ ಸುತ್ತೋಲೆ ದಿನಾಂಕ:09.7.2003 ರಲ್ಲಿ ಪ್ರಾಧಿಕಾರ ನೀಡಲಾಗಿದೆ. ಇಂತಹ 
ನಿಯಮ ಉಲ್ಲಂಘನೆಯಾದ ಪ್ರಕರಣಗಳು ಆಯಾ ಪ್ರಾಧಿಕಾರಗಳ ಗಮನಕ್ಕೆ ಬಾರದೆ, ಸರ್ಕಾರಕ್ಕೆ 
ಪಾವತಿಯಾಗಬೇಕಾಗಿರುವ ಸಾಲದ ಮೊತ್ತವಾಗಲೀ ಅಥವಾ ಬಡ್ಡಿಯಾಗಲೀ ಈವರೆವಿಗೂ ಪಾವತಿಯಾಗಿರುವುದಿಲ್ಲ. 
ಆದಕಾರಣ ಸರ್ಕಾರವು “ನನ್ನ ಮನೆ ನನ್ನ ಸ್ವತ್ತು ” ಯೋಜನೆಯನ್ನು ಜಾರಿಗೊಳಿಸಿ, ಸಾಲದ ಮೊತ್ತ ಮರು ಪಾವತಿಸಲು 
ಸಾಕಷ್ಟು ಜಾಹಿರಾತು ಮತ್ತು ಆಂದೋಲನಗಳನ್ನು ಕೈಗೊಂಡ ಸಂದರ್ಭದಲ್ಲಿ ಮನೆ ಹಂಚಿಕೆಯ ನಿಯಮ ಉಲ್ಲಂಘನೆ 


೨೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೧ 


ಪ್ರಕರಣಗಳು ಬಯಲಿಗೆ ಬರುತ್ತಿವೆ . ಅಂತಹ ಮನೆಗಳ ಹಂಚಿಕೆ ರದ್ದುಪಡಿಸಿ, ಅವುಗಳನ್ನು ಹಿಂದಕ್ಕೆ ಪಡೆದುಕೊಂಡು ಅಲ್ಲಿ 
ವಾಸ ಮಾಡುತ್ತಿರುವವರು ಮನೆ ಹಂಚಿಕೆಗೆ ಅರ್ಹರಾಗಿದ್ದಲ್ಲಿ ಸಾಲದ ಮೊತ್ತವನ್ನು ಪಾವತಿಸಿಕೊಂಡು, ಅವರಿಗೆ 
ಮರುಹಂಚಿಕೆ ಮಾಡುವುದು . 


ಮನೆ ಹಂಚಿಕೆಯಾದ ಫಲಾನುಭವಿಯು ತನ್ನ ಮನೆಯಲ್ಲಿ ವಾಸವಾಗಿರದೇ , ಆ ಮನೆಯನ್ನು 
ಭೋಗ್ಯಕ್ಕೆ/ ಬಾಡಿಗೆಗೆ ನೀಡಿದ್ದರೆ , ಅಥವಾ ಬೇರೆಯವರಿಗೆ ಹಸ್ತಾಂತರಿಸಿದ್ದಲ್ಲಿ ಆ ಮನೆಯ ಹಂಚಿಕೆಯನ್ನು 
ರದ್ದುಪಡಿಸುವುದು. ಆ ಮನೆಯಲ್ಲಿ ವಾಸವಾಗಿರುವವರು (ಭೋಗ್ಯಕ್ಕೆ/ ಬಾಡಿಗೆಗೆ ಪಡೆದವರು) ಮನೆ ಪಡೆಯಲು 
ಅರ್ಹರಾಗಿದ್ದಲ್ಲಿ, ಮರುಹಂಚಿಕೆ ಮಾಡುವ ಪೂರ್ವದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಗಳು ( ಗ್ರಾಮ ಪಂಚಾಯತಿಗಳು 
ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು) ನಿಯಮಾವಳಿಗಳ ಮೇರೆಗೆ 21 ದಿನಗಳ ನೋಟೀಸನ್ನು ಮೂಲ ಫಲಾನುಭವಿಗೆ 
ನೀಡಿ ಹಂಚಿಕೆಯನ್ನು ರದ್ದು ಮಾಡುವುದು. ಆ ಮನೆಯಲ್ಲಿ ವಾಸವಾಗಿರುವವರಿಂದ ಬಾಕಿ ಇರುವ ಸಾಲದ ಮೊತ್ತ 
ಪಾವತಿಸಿಕೊಂಡು ಮನೆಯನ್ನು ಅವರಿಗೆ ಮರುಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳುವುದು. 


ಇ) ಮನೆ ಹಂಚಿಕೆಯಾದ ಫಲಾನುಭವಿಯು ತನ್ನ ಮನೆಯಲ್ಲಿ ವಾಸವಾಗಿರದೇ , ಹಾಗೆಯೇ ಖಾಲಿ ಬಿಟ್ಟಿದ್ದರೆ, 
ಮರುಹಂಚಿಕೆ ಮಾಡುವ ಪೂರ್ವದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಗಳು ನಿಯಮಾವಳಿಗಳ ಮೇರೆಗೆ 21 ದಿನಗಳ ನೋಟೀಸ್ 
ನೀಡಿ ಮೂಲ ಫಲಾನುಭವಿಯು ಸಾಲ ಮರುಪಾವತಿಸಲು ಮುಂದೆ ಬಾರದಿದ್ದಲ್ಲಿ, ಅಂತಹ ಹಂಚಿಕೆಯನ್ನು 
ನಿಯಮಾನುಸಾರ ರದ್ದುಗೊಳಿಸಿ, ಬೇರೆ ಅರ್ಹ ಫಲಾನುಭವಿಗಳಿಗೆ ಸಾಲದ ಮೊತ್ತ ಪಾವತಿಸಿಕೊಂಡು ಮನೆಯನ್ನು 
ಸಂಬಂಧಪಟ್ಟ ಪ್ರಾಧಿಕಾರಗಳು ( ಗ್ರಾಮ ಪಂಚಾಯತಿಗಳು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು) ಮರುಹಂಚಿಕೆ 
ಮಾಡುವುದು. 


ಮೇಲೆ ಹೇಳಿರುವ ಫಲಾನುಭವಿಗಳಿಗೆ ಹಂಚಿಕೆಯಾದ ಮನೆ/ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ನಿಯಾಮಾವಳಿಗಳು, ಷರತ್ತುಗಳು 
ಉಲ್ಲಂಘನೆಯಾಗಿದ್ದಲ್ಲಿ ಅವರಿಗೆ ಮಾಡಲಾದ ಹಂಚಿಕೆಯನ್ನು ನಿಯಮಾನುಸಾರ ರದ್ದುಪಡಿಸಿ, ಮನೆ/ನಿವೇಶನವನ್ನು ಹಿಂದಕ್ಕೆ ಪಡೆದುಕೊಂಡು, 
ನಂತರ ಸದರಿ ಮನೆ/ನಿವೇಶನಗಳಲ್ಲಿ ವಾಸ ಮಾಡುತ್ತಿರುವ ಬಡತನ ರೇಖೆಗಿಂತ ಕೆಳಗಿನ ಅರ್ಹ ಕುಟುಂಬಕ್ಕೆ ಅವರಿಂದ ಸಾಲ 
ಮರುಪಾವತಿಸಿಕೊಂಡು ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಹಂಚಿಕೆ ಮಾಡುವುದು . 


ಈ ಮೇಲಿನ ಪ್ರಕ್ರಿಯೆಯನ್ನು ಜಾರಿಗೊಳಿಸುವ ಸಲುವಾಗಿ “ ನನ್ನ ಮನೆ ನನ್ನ ಸ್ವತ್ತು ” ಯೋಜನೆಯಡಿ ಸಾಲ ಮರುಪಾವತಿ ಮಾಡುವ 
ದಿನಾಂಕ:31 .3.2012 ರ ಗಡುವನ್ನು ದಿನಾಂಕ:31.3. 2013 ರ ವರೆಗೆ ವಿಸ್ತರಿಸಲಾಗಿದೆ. ಈ ಸರ್ಕಾರಿ ಆದೇಶವನ್ನು ಅನುಷ್ಠಾನಗೊಳಿಸಲು ರಾಜೀವ್ 
ಗಾಂಧಿ ಗ್ರಾಮೀಣ ವಸತಿ ನಿಗಮದವರು ಸೂಕ್ತ ಸುತ್ತೋಲೆಗಳನ್ನು ಹೊರಡಿಸುವುದು. 


ಈ ಮೇಲೆ ತಿಳಿಸಿರುವ ಸೌಲಭ್ಯಗಳನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ವಿವಿಧ ಯೋಜನೆಗಳಡಿ ನಿರ್ಮಿಸಿರುವ 
ಕೊಳಗೇರಿ ಪ್ರದೇಶದ ಫಲಾನುಭವಿಗಳಿಗೂ ಸಹ ದೊರಕಿಸಲು ಆದೇಶ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಶಂಕರಪ್ಪ 
ಪೀಠಾಧಿಕಾರಿ- 2 , ವಸತಿ ಇಲಾಖೆ. 


ಪಿ . ಆರ್ . 1478 


ವಸತಿ ಸಚಿವಾಲಯ 


ವಿಷಯ : 


ಬಿಜಾಪುರ ಜಿಲ್ಲೆ ಸಿಂಧಗಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 


ಓದಲಾಗಿದೆ : 


ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ: 10. 05 . 2000. 


ಪ್ರಸ್ತಾವನೆ: 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಬಿಜಾಪುರ ಜಿಲ್ಲೆ ಸಿಂಧಗಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ 
ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


೨೧೪೧ 


ಸರ್ಕಾರದ ಆದೇಶ ಸಂಖ್ಯೆ , ವಣ 74 ಹೆಚ್ ಎಎಸ್ 2011 , ಬೆಂಗಳೂರು, ದಿನಾಂಕ: 22ನೇ ಮೇ 2012 
ಬಿಜಾಪುರ ಜಿಲ್ಲೆ ಸಿಂಧಗಿ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಕ್ರ. ಸಂ . 


ಹೆಸರು ಮತ್ತು ವಿಳಾಸ 


ವರ್ಗ 


ಶ್ರೀ ಶಿವಾನಂದ ಎಂ . ಹಿಟ್ನಳ್ಳಿ, ಸಿಂಧಗಿ 


ಹಿಂ . ವ . 


ಶ್ರೀ ಅಶೋಕ ಸಿದ್ರಾಮಪ್ಪ ಹನುಮಶೆಟ್ಟಿ, ಸಿಂಧಗಿ 


ಸಾಮಾನ್ಯ 


3 


ಶ್ರೀ ಶಂಕ್ರೆಪ್ಪ ಹುಚ್ಚಪ್ಪ ಮಗ್ನಳ್ಳಿ, ಸಿಂಧಗಿ 


ಪ. ಜಾತಿ 


ಶ್ರೀಮತಿ ಗೌಸಿಯಾ ಅಲ್ಲಾಭಕ್ಷ ಶಿಕಲಗಾರ, ಮೋರಟಗಿ ನಾಕ , ಸಿಂಧಗಿ 


ಅ . ಸಂ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ . ಶಂಕರಪ್ಪ 
ಪೀಠಾಧಿಕಾರಿ - 2, ವಸತಿ ಇಲಾಖೆ. 


ಪಿ . ಆರ್‌ . 1479 


ವಸತಿ ಸಚಿವಾಲಯ 


ವಿಷಯ : 


ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ 
ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 


ಓದಲಾಗಿದೆ : ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ : 10. 05 .2000 . 


ಪ್ರಸ್ತಾವನೆ: 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ನಗರ ಆಶ್ರಯ ಸಮಿತಿಗೆ 
ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ, ವಇ 35 ಹೆಚ್ಎಎಸ್ 2012 , ಬೆಂಗಳೂರು, ದಿನಾಂಕ: 22ನೇ ಮೇ 2012 

ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನು 
ನೇಮಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಹಿಂ . ವರ್ಗ 


- 2 


ಅ . ಸಂ 


ಶ್ರೀ ಕಾಳಿಂಗ ರಾವ್ ಬಿನ್ ಸಾಳಂಕಿ ಬಿನ್ ದುರುಗೋಜಿ ರಾವ್, 3ನೇ ಮೇನ್, 10ನೇ 
ಕ್ರಾಸ್ , ಯಲ್ಲಮ್ಮನಗರ, ದಾವಣಗೆರೆ. 
ಶ್ರೀ ಬಿ.ಎಲ್. ಕಾಂತರಾಜ್ ಬಿನ್ ಲಕ್ಷ್ಮಣಪ್ಪ, ನಂ . 498/1, 12ನೇ ಕ್ರಾಸ್, ಕೆ. ಟಿ. ಜೆ. 
ನಗರ, ಜಿಲ್ಲಾ ಖಜಾನೆ ಎದುರು, ದಾವಣಗೆರೆ. 
ಶ್ರೀಮತಿ ಪಾರ್ವತಮ್ಮ ಕೋಂ . ಜಿ . ಕೃಷ್ಣಪ್ಪ, 
ಶ್ರೀರಾಮ ಬಡಾವಣೆ, “ಶ್ರೀರಂಗ ನಿಲಯ ”, 
ಚಿದಂಬರ ದೇವಸ್ಥಾನದ ಹತ್ತಿರ, ನಿಟ್ಟುವಳ್ಳಿ, ದಾವಣಗೆರೆ. 
ಶ್ರೀ ಎನ್. ಎಂ . ವೆಂಕಟೇಶ್ ಬಿನ್ ತಿರುಮಲಯ್ಯ , ನಂ . 150 /1, ಐ. ಟಿ. ಐ . ಹಿಂಭಾಗ, 
ದೇವರಾಜ ಸೊಸೈಟಿ ಎದುರು, ದಾವಣಗೆರೆ. 


ಪ . ಜಾತಿ 


ಮಹಿಳೆ 


ಸಾಮಾನ್ಯ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಶಂಕರಪ್ಪ 
ಪೀಠಾಧಿಕಾರಿ - 2, ವಸತಿ ಇಲಾಖೆ. 


ಪಿ . ಆರ್ . 1480 


೨೧೪೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೧ 


ವಿಷಯ : 


ವಸತಿ ಸಚಿವಾಲಯ 
ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಗರ ಆಶ್ರಯ ಸಮಿತಿಗೆ 
ಅಧಿಕಾರೇತರ ಸದಸ್ಯರ ನಾಮನಿರ್ದೇಶಿಸುವ ಬಗ್ಗೆ. 
ಸರ್ಕಾರದ ಆದೇಶ ಸಂ . ವಇ 42 ಹೆಚ್ಎಎಂ 1999 ದಿನಾಂಕ: 10.05.2000 . 


ಓದಲಾಗಿದೆ : 


ಪ್ರಸ್ತಾವನೆ: 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪಟ್ಟಣ ಹಾಗೂ 
ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ ಆಶ್ರಯ ಸಮಿತಿಗಳನ್ನು ಪುನರ್ ರಚಿಸಿ, ಸಮಿತಿಯ ಸದಸ್ಯರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿಗದಿಪಡಿಸಿ 
ಆದೇಶವನ್ನು ಹೊರಡಿಸಿದೆ. ಈ ಪರಿಷ್ಕೃತ ಆದೇಶದನ್ವಯ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಗರ ಆಶ್ರಯ 
ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ. ವಇ 50 ಹೆಚ್ ಎಎಸ್ 2012 , ಬೆಂಗಳೂರು, ದಿನಾಂಕ: 22ನೇ ಮೇ 2012 

ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ 
ಸದಸ್ಯರನ್ನು ನೇಮಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಶ್ರೀ ಮುನಿರಾಜು. ಇ, ಬಿನ್ ಈರಪ್ಪ, ನಂ . 2612, 5ನೇ ಮೈನ್, ಕುಮಾರಸ್ವಾಮಿ ಬಡಾವಣೆ 2ನೇ 
ಹಂತ, ಬೆಂಗಳೂರು- 78 


ಅಧ್ಯಕ್ಷರು 


2 


| 


| ಶ್ರೀ ಚಂದ್ರಪ್ಪ, ಕೋಣನಕುಂಟೆ, ಬೆಂಗಳೂರು- 62 


ಹಿ , ವರ್ಗ 


ಶ್ರೀ ಟಿ. ಪುಟ್ಟಸ್ವಾಮಿ , ಬಿನ್ ಲೇಟ್ ಟಿ.ತಿಮ್ಮಯ್ಯ , ನಂ . 118, 3ನೇ ಅಡ್ಡರಸ್ತೆ, ದೊಡ್ಡಕಲ್ಲಸಂದ್ರ, 
ಕನಕಪುರ ರಸ್ತೆ, ಬೆಂಗಳೂರು- 62 . 


ಸಾಮಾನ್ಯ 


ಶ್ರೀ ಕೆ. ಕಿಶೋ‌ಕುಮಾರ್‌, ಬಿನ್ ಶ್ರೀ ಕುಂದನ್‌ಮಾಲ್, ನಂ . 34 - 14 /2 , ಕೆನರಾ ಬ್ಯಾಂಕ್ 
ಕಾಲೋನಿ, ಉತ್ತರಹಳ್ಳಿ ಮುಖ್ಯರಸ್ತೆ, ಬೆಂ - 61 


ಅಲ್ಪಸಂಖ್ಯಾತರು 


ಶ್ರೀಮತಿ ಜಯಲಕ್ಷ್ಮೀ ಕೋಂ ಶ್ರೀ ಜಿ . ಪಿ. ಸಂಪಂಗಿ, ನಂ . 14 /6, ಆರ್‌.ಕೆ. ಬಡಾವಣೆ, ಶಂಕರ್‌ನಾಗ್ 
ರಸ್ತೆ , ಗೊಟ್ಟಿಗೆರೆ , ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು- 83 . 


ಪರಿಶಿಷ್ಟ ಜಾತಿ 
(ಮಹಿಳೆ ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಶಂಕರಪ್ಪ 
ಪೀಠಾಧಿಕಾರಿ - 2 , ವಸತಿ ಇಲಾಖೆ. 


ಪಿ .ಆರ್. 1481 


FOREST, ECOLOGY AND ENVIRONMENT SECRETARIAT 


Sub : 


Diversion of 0 .80 ha . of forest land in Ft.Sy. No.284 of Terkanalli Village in Sirsi Taluk for construction of 
Christian BurialGround in favour of Pastor, Jesus Name Pentecostal Church , Sirsi. 


Read : 


1. 


Letter No . A5 (2 )GFL .CR .5 /07 - 08 ,Dated : 15 . 06 .2007 of Principal Chief Conservator of Forests , Bangalore. 


2. 
3. 


State Government letter No . FEE 80 FLL 2007 , dated : 18 .07 .2007 . 
Letter No. 4 -KRB385 /2007/BAN/624 , dated : 13 .08.2007 of Government of India, Ministry of Environment 
and Forests , Regional Office, Southern Zone, Bangalore . 
Letter No. A5(2)GFL.CR .04 /09-10, Dated :29/30.03. 2011 of Principal Chief Conservator of Forests , 
Bangalore . 
State Government letter No . FEE 80 FLL 2007 , dated : 21.10. 2011. 
Letter No .4 -KRB385 /2007 -BAN /792 , dated : 15 .03. 2012 of Government of India, Ministry of Environment 
and Forests , Regional Office , Southern Zone, Bangalore 


5 . 


6 . 


2006 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


9092 


PREAMBLE : 


The Principal Chief Conservator of Forests, Bangalore vide his letter dated :15 .06 .2007 read at (1) above has submitted 
the proposal to obtain the approval of Government of India under Section 2 of The Forest (Conservation ) Act,1980 for diversion of 
0 .80 ha . of forest land in Ft.Sy.No .284 of Terkanalli Village in Sirsi Taluk for construction of Christian Burial Ground in favour of 
Pastor, Jesus Name Pentecostal Church , Sirsi subject to certain conditions. 


Accordingly the proposal was recommended to Government of India vide State Government letter dated 18.07.2007 
read at (2 ) above . 


The Government of India , Ministry of Environment and Forests, Regional office, Bangalore vide their letter dated 
13.08 .2007 read at (3) above has given its approval in Principle (Stage-1) subject to fulfillment of certain conditions and the same 
was communicated to the Principal Chief Conservator of Forests , Bangalore for compliance . 


The Principal Chief Conservator of Forests, Bangalore vide his letter dated 29/ 30 .03.2011 furnished the compliance 
report read at (4 ) above and the samehas been sent to Government of India vide State Governmentletter dated : 21.10 .2011 read 
at (5 ) above . 


Government of India Ministry of Environment and Forests , Regional Office, South Zone , Bangalore vide their letter dated 
15 .03. 2012 read at (6 ) above has conveyed its approval (Stage -II) under Section 2 of The Forest (Conservation ) Act, 1980 for 
diversion of 0 .80 ha . of forest land in Ft.Sy.No .284 of Terkanalli Village in Sirsi Taluk for construction of Christian Burial Ground in 
favour of Pastor, Jesus Name Pentecostal Church , Sirsi subject to certain conditions. 


The proposal has been examined in detail and hence the order. 


GOVERNMENT ORDER NO . FEE 80 FLL 2007, BANGALORE , DATED : 21/05/ 2012. 


In the circumstances explained in the preamble above, Government are pleased to accord sanction under Section 2 
of The Forest (Conservation ) Act, 1980 for diversion of 0 .80 ha. of forest land in Ft. Sy .No.284 of Terkanalli Village in Sirsi 
Taluk for construction of Christian Burial Ground in favour of Pastor, Jesus Name Pentecostal Church , Sirsi subject to the 
following conditions: 


1. 


The legal Status of the forest land shall remain unchanged . 


2 . 


Demarcation of the proposed forest area shall be carried out by erecting permanent RCC boundary pillars duly 
numbered at an interval of 20 meters at the cost of user agency . 


The additional amount of the Net Present Value (NPV) of the diverted forest land if any becoming due after 
revision of the same by the Hon ble Supreme Court of India in future , shall be charged by the State Government 
from the user agency and the same shall be transferred to the designated Ad -hoc CAMPA Account. 


No felling of trees shall be carried out in the diverted area . 


5 . 


The total forest area utilised for the project shall not exceed 0 .80 hectare. In case the land is not taken over by the 
user agency or the same is not used for the stipulated purpose within a period of two years , then the area shall be 
taken back by the Forest Department. 


6 . 


The land shall be utilized only for the purpose for which it is released . 


7 . 


If the land is not required for the purpose for which it is granted the same should be resumed back to the Forest 
Department by the Conservator of Forests under section 82 ofKarnataka Forest Act 1963. 


8 . 


The user agency has to pay the lease rent as fixed by the Government at the time of sanction and any subsequent 
orders in this regard . 


9 . 
10 
11 


The lease is granted for 20 years . 
Karnataka Forest Act 1963 and Rules 1969 willbe applicable for any violation . 
The user agency shall pay the extraction and transportation charges of trees enumerated by the Deputy 
Conservator of Forests from the land if extracts. 


9088 


FOTE37 JOWE, ROOwo, 92 , 9009 


2J31 - 


12 


The user agency has to pay the Net Present Value as per the Hon ble Supreme Court of India orders dated : 
28 .03 .2008 and 09.05 . 2008 . 


13 Any other condition imposed by the Government of India /Government of Karnataka will have to be abided by the 

lessee . 


14 


Any other condition that the Additional Principal Chief Conservator of Forests (Central), Regional Office , Bangalore 
may impose from time to time for protection , improvement of flora and fauna in the forest area and public 
convenience , shall also be applicable . 


By order and in the name of the Governor of Karnataka , 

K .P .CHANDRAHASA 
Under Secretary to Government, 
Forest, Ecology and Environment Department. 


P . R . 1482 


SOCIAL WELFARE SECRETARIAT 


Sub : 


Enhancement ofmonetary relief to the victims of atrocities belonging to SCs/ STs under Scheduled Castes 
and Scheduled Tribes (Prevention of Atrocities) Act, 1989 and rules – reg . 


Read : 


1. Government Order No. SWD 75 SPA 2001, dated 17 -05- 2002 


2. D .O letter No 11012/ 2/2008 -PCR/Desk , dated 20 -01- 2012 from Ministry of Social Justice and 

Empowerment, GOI, New Delhi. 


Preamble : 


In Government Order dated 17 - 05 - 2002 read at (1) above, a scheme of monetary relief payable to the victims of 
atrocities was revised . 


The Central Government with the consultation of State Governments/ Union Territory Administrations , concerned 
Central Ministers , National Commission for Scheduled Castes issued a notification on 23 -12 -2011, in exercise of the powers 
conferred by sub -section (1) of Section 23 of the Scheduled Castes and Scheduled Tribes (Prevention of Atrocities ) Act , 1989 
revised the norms ofmonetary relief to the victims of Atrocities under Scheduled Castes and the Scheduled Tribes (Prevention of 
Atrocities) Rules 1995 . Accordingly the State Government of Karnataka have also decided to revise the relief and hence the 
following order. 


Government Order NO . SWD 19 SPA 2012 , Bangalore , Dated 28 -03-2012 


In super- session of the Government Order read at (1 ) above , the Government are pleased to issue the following order 
of enhancement of the monetary relief to the victims of atrocities belonging to SC /ST s and change of mode of payment of relief 
as amended to the Scheduled -1 of the said Rule 1995 . 


Name of the Offence 


Minimum amount of Relief 


No 


(1) 


(2 ) 


(3 ) 


Drink or eat inedible or obnoxious 
substance [Section 3 (1) (i)] 


Causing injury insult or annoyance 
[Section 3 (1 ) (ii)] 


Rs.60 ,000 /- or more depending upon the nature and gravity of the offence 
to each victim and also commensurate with the indignity , insult , injury and 
defamation suffered by the victim . 
Payment to be made as follows; 

1. 25 % when the charge sheet is sent to the Court 
II. 75 % when accused are convicted by the lower Court 


Derogatory act 
[Section 3 (1) (iii)] 


231 - 0 


FDF837 ODZE, no dowo, woes, 92 , 9009 


90838 


ü 


Name of the Offence 


Minimum amount of Relief 


2 


E 


(2 ) 


( 3) 


4 


Wrongful occupation or cultivation of 
land , etc , [Section 3 ( 1) (iv )] 


Atleast Rs.60,000/- or more depending upon the nature and gravity of the 
offence. The land /premises/water supply shall be restored where necessary 
at Government cost, Full payment to be made when charge-sheet is sent to 
the court . 


Relating to land , premises and water 
[Section 3 (1) (v)] 


Begar or forced or bonded labour 


Atleast Rs.60 ,000/- to each victim , payment of 25 % at FIR stage and 75 % 
on conviction in the lower court. 


[Section 3 (1) (vi)] 


Relating to right to franchise 
[Section 3 (1) (vii)] 


Upto Rs.50 ,000/- to each victim depending upon the nature and gravity of 
the offence . 


False, malicious or vexatious legal Rs.60 ,000/- or reimbursement of actual legal expenses and damages or 
proceedings [Section 3 (1) ( viii)] 

whichever is less after conclusion of the trial of the accused . 


False and frivolous information 
[Section 3 (1) (ix )] 


Insult, intimidation and humiliation 
[Section 3 (1) (x)] 


Upto Rs.60 ,000 /- to each victim depending upon the nature of the offence . 
Payment of 25 % when charge- Sheet is sent to the court and rest on 
conviction . 


Outraging the modesty of a woman 
[Section 3 (1) (xi)] 


Rs.1,20, 000/- to each victim of the offence. 50 % of the amountmay be paid 
aftermedical examination and remaining 50 % at the conclusion of the trial. 


Sexual exploitation of a woman 
[Section 3 (1) (xii)] 


13 


Fouling of water [ Section 3 ( 1) (xiii)] 


Upto Rs. 2,50 , 000 /- or full cost of restoration of normal facility , including 
cleaning when the water is fouled. Paymentmay be made at the stage as 
deemed fit by District Administration . 


Denial of customary rights ofpassage 
[Section 3 (1) (xiv )] 


Upto Rs.2,50 ,000/- or full cost of restoration of right of passage and full 
compensation of the loss suffered , if any . Payment of 50 % when charge 
sheet is sent to the court and 50 % on conviction in lower -court . 


15 


Making one desert place of residence 
[Section 3 (1) (xv )] 


Restoration of the site / right to stay and compensation of Rs .60 ,000/- to 
each victim and reconstruction of the house at Government Cost, if 
destroyed , To be paid in full when charge sheet is sent to the lower court . 


Giving false evidence 
[Section 3 (2) (i) and (ii)] 


Atleast Rs.2 ,50 ,000 /- or full – compensation of the loss or harm sustained . 
50 % to be paid when charge sheet is sent to Court and 50 % on conviction 
by the lower court. 


Committing offences under the Indian 
Penal Code punishable with 
imprisonment for a term of 10 years or 
more (Section 3 (2 )] 


Atleast Rs. 1,20 ,000 /- depending upon the nature and gravity of the offence 
to each victim and or his dependents . The amount would vary if specifically 
otherwise provided in the Schedule . 


Victimization at the hands of a public 
servant [Section 3 (2) ( vii)] 


Full compensation on account of damages or loss or harm sustained . 50 % 
to be paid when charge-sheet is sent to the Court and 50 % on conviction 
by lower court. 


909 


FOTE37 JOWE, RUOLO, TO JE , 2009 


Jan - 


Name of the Offence 


Minimum amount ofRelief 


Minimum amountof Relief 


(2) 


( 3 ) 


19 


Disability, The definition of disability shall 
be as given in Section 2 of the persons 
with Disabilities (Equal Opportunities , 
Protection of Rights and Full 
Participation ) Act, 1995 , and guidelines 
for their assessment shall be as 
contained in the Ministry of Social 
Justice & Empowerment, Government of 
India , Notification No. 154 , dated 01 -06 
2001, as amended from time to time. A 
copy of the Notification is at Annexure-11 
to the Schedule 


(a ) 100 % incapacitation 
(i) Non - earning Member of a family 


Atleast Rs.2 ,50,000 /- to each victim of offence . 50 % on FIR and 25 % at 
charge sheet and 25 % on conviction by the lower court. 
Atleast Rs.5,00 ,000 /- to each victim of offence , 50 % to be paid on 
FIR /Medical examination stage , 25 % when charge-sheet sent to court and 
25 % at conviction in lower court. 


(ii) Earning Member of a family 


(b ) Where incapacitation is less than 

100 % 


The rates as laid down in a (i) and (ii) above shall be reduced in the same 
proportion , the stages of payments also being the same. However, not less 
than Rs.40 ,000/- to non earning member and not less than Rs.80 ,000 /- to 
an earningmember of a family . 


20 


Murder / Death 
(a) Non -earning Member of a family 


Atleast Rs. 2 ,50 , 000 /- to each case . Payment of 75 % after postmortem and 
25 % on conviction by the lower court. 
At least Rs.5 ,00 ,000 /- to each case. Payment of 75 % after postmortem and 
25 % on conviction by the lower Court . 


(b ) 


Earning Member of a family 


21 


Victim of murder, death , massacre , rape, 
mass rape and gang rape, permanent 
incapacitation and dacoity 


In addition to relief amounts paid under above items, relief may be 
arranged within three months of date of atrocity as follows: 


(i) Pension to each widow and /or other dependents of deceased SC and 

ST @ Rs. 3,000 /- per month , or Employment to one member of the 
family of the deceased , or provision of agricultural land, an house , if 

necessary by outright purchase . 
(ii) Full cost of the education and maintenance of the children of the 

victims. Children may be admitted to Ashram Schools/ residential 
Schools . 


(iii) Provision of utensils , rice, wheat, dals, pulses, etc . for a period of 

three month 


22 


Complete destruction / burnt houses 


Brick / stone masonary house to be constructed or provided at Government 
cost where it has been burnt or destroyed . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


೨೧೪೭ 


Payment of relief to SC /ST victims of atrocities is a centrally sponsored scheme. The mode of payment of relief as 
prescribed in Col. 3 is in accordance with SC/ST (POA) Rules 1995 . The amount prescribed in Col. 3 shall be shared between the 
State and Central Governments in the ratio of 50 :50 . 


These rates shall come into force with immediate effect. 


The Deputy Commissioners in -charge of Revenue districts are empowered to sanction the above relief amount. 


The Tahsildar concerned is empowered to draw the amount so sanctioned by the Deputy Commissioner and to disburse 
it among the SC /ST victims of atrocities or their family . The Tahsildar shall be responsible to render the account. 


The Deputy Commissioner should , immediately after sanction of relief to the SC /ST victims of atrocities, send a detailed 
report to Government, in Social Welfare Department and to the Commissioner of SocialWelfare , Bangalore about the incident, the 
relief paid and the criminal proceedings launched against the culprits etc., This report should be sent in the already existing 
format. 


This order issues with the concurrence of the Finance Department vide note No. FD 162 Exp -3 /2012 , dated 09 -03 -2012 . 


By order and in the name of the Governor ofKarnataka , 

S . LOKANATHA RAO 
Under Secretary to Government, 

Social Welfare Department. 


P . R . 1546 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ: ಚಾಮರಾಜ ನಗರ ಕಂದಾಯ ತಾಲ್ಲೂಕಿಗೆ ನೋಟರಿ ಹುದ್ದೆ ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ : ಲಾ 58 ಎಲ್‌ಸಿಎಲ್ 2009, ದಿನಾಂಕ : 22- 10 - 2011. 

2. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಾಮರಾಜ ನಗರ ಇವರ ಪತ್ರ ಸಂಖ್ಯೆ : ಆಡಳಿತ/ 2745/ 2011 ದಿನಾಂಕ:25- 11 - 2011. 
3. ಸರ್ಕಾರದ ಪತ್ರ ಸಂಖ್ಯೆ : ಲಾ 58 ಎಲ್‌ಸಿಎಲ್ 2009 , ದಿನಾಂಕ : 6 -1- 2012 . 
4 . ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಾಮರಾಜ ನಗರ ಇವರ ಪತ ಸಂಖ್ಯೆ: 436 / 2012 ದಿನಾಂಕ: 17 - 02 -2012 
5. ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ: ಜಿಎಸ್‌ಆರ್ 114 ( ಇ) ದಿನಾಂಕ: 24 -02 -2009 
6. ಅಧಿಸೂಚನೆ ಸಂಖ್ಯೆ : ಲಾ 61 ಎಲ್‌ಸಿಎಲ್ 2009 ದಿನಾಂಕ: 24- 07 - 2010 
7. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ: ಲಾ 58 ಎಲ್ ಸಿಎಲ್ 2009 ದಿನಾಂಕ: 20 - 03 - 2012 . 


ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ದಿನಾಂಕ:22 - 10 - 2011ರ ಪತದಲ್ಲಿ ಶ್ರೀ ಎನ್. ಎಂ . ಪುಟ್ಟಮಾದಯ್ಯ , ನೋಟರಿ, ಚಾಮರಾಜನಗರ 
ಕಂದಾಯ ತಾಲ್ಲೂಕು, ಇವರ ನಿಧನದ ಬಗ್ಗೆ ದೃಢೀಕೃತ ಮರಣ ಪ್ರಮಾಣ ಪತ್ರ ಒದಗಿಸುವುದರೊಂದಿಗೆ ಸದರಿ ಜಾಗ ಭರ್ತಿಯ ಅವಶ್ಯಕತೆ ಬಗ್ಗೆ 
ಪರಿಶೀಲನಾ ವರದಿಯನ್ನು ಕೋರಿದ್ದು , ಮೇಲೆ (2) ರಲ್ಲಿ ಓದಲಾದ ದಿನಾಂಕ : 25 - 11 - 2011ರ ಪತದಲ್ಲಿ ಚಾಮರಾಜನಗರ ಕಂದಾಯ 
ತಾಲ್ಲೂಕಿನಲ್ಲಿ ನೋಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಆರ್. ವಿ. ಸುಬ್ರಮಣ್ಯಂ ಮತ್ತು ಶ್ರೀ ಎನ್. ಎಂ . ಪುಟ್ಟಮಾದಯ್ಯ ರವರುಗಳು ನಿಧನ 
ಹೊಂದಿರುವ ಬಗ್ಗೆ ದಾಖಲೆಗಳ ಸಮೇತ ಒದಗಿಸಿ, ತೆರವಾಗಿರುವ 2 ನೋಟರಿ ಹುದ್ದೆಗಳನ್ನು ಭರ್ತಿ ಮಾಡುವ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯ 
ತಿಳಿಸಿದ್ದರ ಮೇರೆಗೆ ಈ ಹುದ್ದೆಗಳನ್ನು ಭರ್ತಿ ಮಾಡಲು ನೋಟರಿಗಳ ಅಧಿನಿಯಮ / ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸುವ ಮೂಲಕ 
ಸ್ಥಳೀಯರಿಂದ ಅರ್ಜಿಗಳನ್ನು ಆಹ್ವಾನಿಸಿ ನೋಟರಿಗಳ ಅಧಿನಿಯಮ / ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತು) ನಿಯಮಗಳು 1977ರ ನಿಯಮ 12ರಡಿಯಲ್ಲಿ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಡುವಂತೆ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು, ಚಾಮರಾಜನಗರ ಇವರನ್ನು ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 06 -01 -2011ರ ಪತ್ರದಲ್ಲಿ ಕೋರಲಾಗಿತ್ತು. 

ಅದರಂತೆ ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ :17 - 02 - 2012ರ ಪತದೊಂದಿಗೆ, 21 ಜನರ ಮೆಮೋರಿಯ 
ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ (5) ರಲ್ಲಿ ಓದಲಾದ ನೋಟರಿಗಳ ತಿದ್ದುಪಡಿ ನಿಯಮಗಳು 2009 ರನ್ವಯ ಕರ್ನಾಟಕ 
ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ (6) ರಲ್ಲಿ ಓದಲಾದ ದಿನಾಂಕ: 24 - 07 -2010ರ ಅಧಿಸೂಚನೆಯಲ್ಲಿ ರಚಿಸಲಾಗಿರುವ ಸಂದರ್ಶನ 
ಮಂಡಳಿಯ ಪರಿಶೀಲನೆಗೆ ಕಳುಹಿಸಿ ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ ( 7) ರಲ್ಲಿ 


೨೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


ಭಾಗ - ೧ 


ದಲ್ಲಿ ಸೂಚಿಸಲಾಗಿತ್ತು . ಅದರಂತೆ ಸಂದರ್ಶನ ಮಂಡಳಿಯು ಸಂದರ್ಶನ 


ಓದಲಾದ ದಿನಾಂಕ: 20 - 03 - 2012ರ ಸಂದರ್ಶನ ಸೂಚನ 
ನಡೆಸಿ ವರದಿ ಸಲ್ಲಿಸಿದೆ. 


ಸಂದರ್ಶನ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಲಾ 58 ಎಲ್ ಸಿಎಲ್ 2009 , ಬೆಂಗಳೂರು ದಿನಾಂಕ: 18 - 06 -2012 


ನೋಟರಿಗಳ ಅಧಿನಿಯಮ , 1952 ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿಗಳ ನಿಯಮಗಳು, 1956 ಹಾಗೂ ನಂತರದ 
ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ ನಿಯಮ 8(1) ರಲ್ಲಿ ಪದತ್ತವಾಗಿರುವ ಅಧಿಕಾರದನ್ವಯ (1) ಶ್ರೀಮತಿ ರೂಪಶ್ರೀ , ವಕೀಲರು, W /o 
ಶ್ರೀ ಕೆ. ಎಸ್. ಗುರುಸ್ವಾಮಿ , ನಂ . 15/300 , ಬಸವೇಶ್ವರ ನಗರ,ಕೋರ್ಟ್ ರಸ್ತೆ ಹಿಂಭಾಗ, ಚಾಮರಾಜನಗರ- 571313 ಮತ್ತು (2) ಶ್ರೀ ನಾಗಣ್ಣ , 
S/O ಸಿದ್ದಯ್ಯ , ಚಿಕ್ಕಹೊಸಬೀದಿ, ರಾಮಸಮುದ್ರ, ಚಾಮರಾಜನಗರ ಟೌನ್, ಚಾಮರಾಜ ನಗರ - 571342 ಇವರುಗಳನ್ನು ವೃತ್ತಿ ಪ್ರಮಾಣ ಪತ್ರ 
ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಚಾಮರಾಜನಗರ ಕಂದಾಯ ತಾಲ್ಲೂಕಿನ ನೋಟರಿಗಳನ್ನಾಗಿ ನೇಮಿಸಿದೆ. 


ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯ ಪರಿಪಾಲನೆ - 501 - 0 - ಇತರೆ ಸ್ವೀಕೃತಿಗಳು - 06 
ಇತರೆ ಬಾಬ್ಬುಗಳಿಗೆ ( 0070 - 01 - 501- 0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000.00 (ರೂಪಾಯಿ ಒಂದು ಸಾವಿರಗಳು 
ಮಾತ) ಶುಲ್ಕವನ್ನು ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ 
ದಾಖಲೆಯನ್ನು ಹಾಜರುಪಡಿಸಿದ ನಂತರ ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ , 1952ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಕೆ. ಲಕ್ಷ್ಮೀನರಸಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 )( ಪ ) 
ಪಿ. ಆರ್ . 1725 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ವಿಷಯ : 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ರಾಮನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಕಲ್ಲುದಿಮೆಗಳ ಸಾಗಾಣಿಕೆಯನ್ನು ನಿಯಂತ್ರಿಸಲು Composite 
Checking Gate ಗಳನ್ನು ಸ್ಥಾಪಿಸುವ ಕುರಿತು . 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ರವರ ಪತ್ರ ಸಂಖ್ಯೆ: ಬಿ3 / ಸಿಬ್ಬಂದಿ/ ಸಿಆರ್ -212 
2011 - 12, ದಿನಾಂಕ: 25 -02 - 2012. 


ಉಲ್ಲೇಖ: 


ಪ್ರಸ್ತಾವನೆ: 


ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಜಾಗೃತ) ರವರು ಮಾನ್ಯ ಅರಣ್ಯ ಸಚಿವರೊಡನೆ ರಾಮನಗರ ಜಿಲ್ಲೆ ಕನಕಪುರ 
ತಾಲ್ಲೂಕಿನಲ್ಲಿ ದಿನಾಂಕ: 14- 2 - 2012 ರಂದು ಸ್ಥಳ ಪರಿಶೀಲನೆ ಕೈಗೊಂಡ ಸಂದರ್ಭದಲ್ಲಿ, ಅಕ್ರಮವಾಗಿ ಕಲ್ಲುದಿಮೆಗಳ ಸಾಗಾಣಿಕೆ ಭಾರಿ 
ಪ್ರಮಾಣದಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿದ್ದು , ಇದನ್ನು ತಡೆಗಟ್ಟುವ ಸಲುವಾಗಿ ಕೆಳಕಂಡ ಸ್ಥಳಗಳಲ್ಲಿ ಎರಡು ತನಿಖಾ ಠಾಣೆಗಳನ್ನು 
ಸ್ಥಾಪಿಸಲು ಹಾಗೂ ಒಂದು ತನಿಖಾ ಠಾಣೆಯನ್ನು ಸ್ಥಳಾಂತರಿಸಲು ಅಭಿಪ್ರಾಯ ಪಟ್ಟಿದ್ದು, ಅದರಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
( ಅರಣ್ಯ ಪಡೆ ಮುಖ್ಯಸ್ಥರು) ರವರಿಗೆ ದಿನಾಂಕ: 24 - 02 -2012 ರಂದು ವರದಿಯನ್ನು ಸಲ್ಲಿಸಿರುತ್ತಾರೆ. 

1. ಕನಕಪುರ ತಾಲ್ಲೂಕಿನ ತೊರೆಬೇಕುಪ್ಪೆ ವೃತ್ತದಲ್ಲಿ ಒಂದು ಹೊಸ ತನಿಖಾ ಠಾಣೆ ಸ್ಥಾಪನೆ. 
2. ಕನಕಪುರ ತಾಲ್ಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಒಂದು ಹೊಸ ತನಿಖಾ ಠಾಣೆ ಸ್ಥಾಪನೆ. 

ಬೆಂಗಳೂರು- ಮೈಸೂರು ರಸ್ತೆಯಲ್ಲಿ ಹಾಲಿ ಚಾಲ್ತಿಯಲ್ಲಿರುವ ತನಿಖಾ ಠಾಣೆಯನ್ನು ಕುಂಬಳಗೋಡು ಎಸ್ .ಎಫ್. ಬ್ಲಾಕ್ - 2ರ 

ಮಂಚನಾಯಕನ ಗ್ರಾಮದ ಸರ್ವೆ ನಂ .17ರ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವುದು. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ರವರು ಸಂಬಂಧಿಸಿದ ಅಧಿಕಾರಿಗಳೊಡನೆ ಈ ಬಗ್ಗೆ ದಿನಾಂಕ: 
25 -2 - 2012 ರಂದು ನಡೆದ ಸಭೆಯಲ್ಲಿ ಚರ್ಚಿಸಿ, ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಲ್ಲುದಿಮ್ಮಿಗಳ ಅಕ್ರಮ ಗಣಿಗಾರಿಕೆ ಮತ್ತು 
ಸಾಗಾಣಿಕೆಯನ್ನು ನಿಯಂತ್ರಿಸುವುದು ಅತಿ ಅವಶ್ಯಕವಾಗಿದ್ದು , ಗಣಿ ಮತ್ತು ಭೂ ವಿಜಾನ ಇಲಾಖೆಯ ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ಮತ್ತು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೨ 


೨೧೪೯ 


ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನೊಳಗೊಂಡಂತೆ Composite Checking Gate ಗಳನ್ನು ಸ್ಥಾಪಿಸುವುದು ಸೂಕ್ತ ಎಂದು ಸಭೆಯಲ್ಲಿ 
ನಿರ್ಣಯಿಸಲಾಗಿರುತ್ತದೆ. ಅದರಂತೆ, ರಾಮನಗರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಕಲ್ಲು ದಿಮ್ಮೆಗಳ ಸಾಗಾಣಿಕೆಯನ್ನು ನಿಯಂತ್ರಿಸಲು Composite Checking 
Gate ಗಳನ್ನು ಸ್ಥಾಪಿಸುವ ಕುರಿತು ಉಲ್ಲೇಖದಲ್ಲಿನ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು) ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ 
ಆದೇಶ ಹೊರಡಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 167 ಎಫ್ಎಫ್ ಎಂ 2011 ( ಭಾಗ), ದಿನಾಂಕ : 11 /05/2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಲ್ಲು ದಿಮ್ಮಿಗಳ ಅಕ್ರಮ ಗಣಿಗಾರಿಕೆ ಮತ್ತು 
ಸಾಗಾಣಿಕೆಯನ್ನು ನಿಯಂತ್ರಿಸಿ, ನೈಸರ್ಗಿಕ ಸಂಪತ್ತನ್ನು ಸಂರಕ್ಷಿಸುವ ಸಲುವಾಗಿ ಕೆಳಕಂಡ ಸ್ಥಳಗಳಲ್ಲಿ Composite Checking Gate ಗಳನ್ನು 
ಸ್ಥಾಪಿಸಲು ಆದೇಶಿಸಿದೆ. 

1. ಕನಕಪುರ ತಾಲ್ಲೂಕಿನ ತೊರೆಬೇಕುಪ್ಪೆ ವೃತ್ತದಲ್ಲಿ ಒಂದು ಹೊಸ ತನಿಖಾ ಠಾಣೆ ಸ್ಥಾಪನೆ. 
2. ಕನಕಪುರ ತಾಲ್ಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಒಂದು ಹೊಸ ತನಿಖಾ ಠಾಣೆ ಸ್ಥಾಪನೆ. 
3. ಬೆಂಗಳೂರು- ಮೈಸೂರು ರಸ್ತೆಯಲ್ಲಿ ಹಾಲಿ ಚಾಲ್ತಿಯಲ್ಲಿರುವ ತನಿಖಾ ಠಾಣೆಯನ್ನು ಕುಂಬಳಗೋಡು ಎಸ್.ಎಫ್. ಬ್ಲಾಕ್ -2ರ 

ಮಂಚನಾಯಕನ ಗ್ರಾಮದ ಸರ್ವೆ ನಂ .17ರ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ಪಿ. ಚಂದ್ರಹಾಸ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
COMMERCE & INDUSTRIES SECRETARIAT 


ಪಿ . ಆರ್ . 1403 


Sub : 


Amendment to earlier approved project proposal of M /s. Tata Metaliks Ltd ., to 
establish “ Iron and Steel Plant - 0.7 MTPA at Devagiri, Yellapura Villages instead of 
Gajanur Village of Haveri Taluk and District - Reg . 


Read : 


1. 16th SHLCC meeting held on 19-11 -2008. 


2 . 19 SHLCCC meeting held on 31 -08- 2009 . 


3. 23rd SHLCC meeting held on 19 -06 - 2010 . 


4 . Government Order No . Cl 273 SPI2009, dated : 07 - 05 - 2010. 


5. Corrigendum to G.0 . No. Cl 273 SPI 2009 dated : 21-07- 2010. 


6 . Proceedings of 27th SHLCC meeting held on 13 -04 - 2012. 


Preamble : 


The project proposal of M /s. Tata Metaliks Ltd ., Tata Centre , 10th Floor, 43 , J. L . Nehru Raod , Kolkata -700 071 to 
establish " Iron and Steel Plant-07 MTPA ” , with an investment of Rs . 984 -00 crores, in 900 acres of land, at devagiri , Yellapura 
Villages instead of Gajanur Village of Haveri Taluk and Districtwas approved in the 16th SHLCC meeting held on 19 -11 -2008 . The 
Committee recommended to KIADB to acquire the land on consent basis from the lawful land owners as SUC with a condition to 
submit consents for minimum 70 % of total extent of land proposed for the project to KIADB . 


Enhancement of capacity of Iron & Steel Plant from 0 .7 MTPA to 3 MTPA capacity with total investment of 
Rs. 6001.41 crores in 900 acres of land at Devagiri , Yellapur Villages of Haveri Taluk was approved by the 19th SHLCCC meeting 
held on 31 -08 -2009. In the 23rd SHLCC meeting held on 19-06 - 2010 , the revised project proposal to enhance the investment to 
Rs. 15,000 crores and land requirement to 2500 acres ( 1990 acres - Steel plant, 600 acres Housing) at Boodgatti & Agadi Villages 


೨೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨೬ , ೨೦೧೨ 


ಭಾಗ - ೧ 


of Haveri Taluk for the project & Yellapura Village for housing purpose , Government Order read at (4 ) above was issued 
accordingly and corrigendum on 21 -07 -2010 . 


During actual survey, the extent of land available for the plant was 1600 acres as against 1900 acres . To make good 
the shortfall of 300 acres, company has identified 300 .09 acres for the steel plant at Karjagi, Ramapura & Machapura Village limits 
abutting the land already notified by KIADB for the proposed project. 


The committee approved acquisition and allotment of 300 .09 acres of land by KIADB for the steel plant at Kharjagi, 
Ramapura and Machapura Village limits of Haveri District abutting the land already notified by KIADB on consent basis (70 % ) as 
SUC and extension of time to implementthe project upto 12-04-2014 . 


Government has examined the recommendations made by the State High Level Clearance Committee in the 27th 
Meeting held on 13 -04 - 2012 , in all aspects . 


Hence the following order . 


GOVERNMENT ORDER NO. CI 273 SPI 2009 , BANGALORE , DATED : 28th APRIL 2012 . 


Government is pleased to approve acquisition and allotment of additional 300.09 acres of land by KIADB for the steel 
plant approved vide G .O . referred at (4 ) above , at Kharjagi, Ramapura and Machapura Village limits of Haveri District abutting the 
land already notified by KIADB on consentbasis (70 % ) as SUC and extention of time to implement the project upto 12-04 - 2014 . 

Other terms and conditions remain the same as in the Government Orders read at (4 ) above. 


By Order and in the name of the Governor of Karnataka , 


JYOTHI R . J. 
Desk Officer (Technical Cell), 
Commerce & Industries Department, 


P . R , 1377 


ಜಲ ಸಂಪನ್ಮೂಲ ಸಚಿವಾಲಯ 


ವಿಷಯ : 


ನಬಾರ್ಡ್ನ 


RIDF- XVII ರಡಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ ಆಡಳಿತಾತ್ಮಕ 


ಅನುಮೋದನೆ ನೀಡುವ ಬಗ್ಗೆ. 


ಓದಲಾಗಿದೆ : 


1. ದಿನಾಂಕ : 26 - 03 - 2012ರ ನಬಾರ್ಡ್ ಸಂಸ್ಥೆಯ ಪತ್ರ ಸಂಖ್ಯೆ : NB/SPD/ 2633/ RIDF- XVII 


(Karnataka RO )/123 & 124 PSC/2011 -12 . 
2. ಆರ್ಥಿಕ ಇಲಾಖೆ ಪತ್ರ ಸಂಖ್ಯೆ : ಎಫ್‌ಡಿ 47 ಜಿಐಇ 2011 ದಿನಾಂಕ : 27 - 03 - 2012 . 


ಪ್ರಸ್ತಾವನೆ: 

2011-12ನೇ ಸಾಲಿನಲ್ಲಿ ಆರ್. ಐ. ಡಿ.ಎಫ್. - XVII ರಡಿಯಲ್ಲಿ, ನಬಾರ್ಡ್‌ನಿಂದ ಸಾಲ ಪಡೆಯಲು ಹಾಗೂ ಯೋಜನೆಗಳನ್ನು ಪರಿಗಣಿಸಲು 
ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿಯಿಂದ ಅನುಮೋದನೆ ಪಡೆದು ಸಣ್ಣ ನೀರಾವರಿ ಇಲಾಖೆಗೆ ನೀಡಲಾದ ರೂ . 120.00 ಕೋಟಿ 
Sectoral Allocation ಮೊತ್ತಕ್ಕೆ ಎದುರಾಗಿ ಸಣ್ಣ ನೀರಾವರಿ ಕಾಮಗಾರಿಗಳಿಗೆ, ಸಾಲ ಮಂಜೂರಾತಿ ನೀಡುವಂತೆ, ಅನುಮೋದಿತ ಕಾಮಗಾರಿಗಳ 
ಪಟ್ಟಿಯನ್ನು ಆರ್ಥಿಕ ಇಲಾಖೆಯಿಂದ ನಬಾರ್ಡ್ ಸಂಸ್ಥೆಗೆ ಕಳುಹಿಸಲಾಗಿದೆ. 


ಅದರಂತೆ ಈ ಕಾಮಗಾರಿಗಳ ವಿವರವಾದ ಅಂದಾಜು ಪಟ್ಟಿಗಳನ್ನು ತಯಾರಿಸಿ ಆರ್. ಐ . ಡಿ .ಎಫ್.- XVII ರಡಿ ಸಾಲ ಸೌಲಭ್ಯ 
ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ನಬಾರ್ಡ್ ಸಂಸ್ಥೆಗೆ ಹಂತ ಹಂತವಾಗಿ ಕಳುಹಿಸಲಾಗುತ್ತಿದೆ. ಈ ಪೈಕಿ ನಬಾರ್ಡ್ ಸಂಸ್ಥೆಯು ಮೇಲೆ (1) ರಲ್ಲಿ 
ಓದಲಾದ ಪತ್ರದಲ್ಲಿ ಆರ್. ಐ. ಡಿ.ಎಫ್ -17ರ ಅಡಿಯಲ್ಲಿ ಒಟ್ಟು ರೂ . 16 .58 ಕೋಟಿ ಅಂದಾಜು ಮೊತ್ತದ 27 ಕಾಮಗಾರಿಗಳ ಅಂದಾಜುಗಳಿಗೆ ಒಟ್ಟು 
ರೂ . 15. 751 ಕೋಟಿ ಸಾಲ ಸೌಲಭ್ಯವನ್ನು ಮಂಜೂರು ಮಾಡಿದೆ. ಮೇಲೆ (2) ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಪತ್ರದಲ್ಲಿ ಸಾಲ ಮಂಜೂರಾತಿಗೆ 
ಒಪ್ಪಿಗೆಯನ್ನು ತಿಳಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೬ , ೨೦೧೨ 


೨೧೫೧ 


ಈ ಕಾಮಗಾರಿಗಳ ಅಂದಾಜುಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 03 ನಯೋಕಾ 2011 , ಬೆಂಗಳೂರು, ದಿನಾಂಕ: 26 - 04 - 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2011- 12ನೇ ಸಾಲಿಗೆ ನಬಾರ್ಡ್‌ನ ಆರ್ . ಐ. ಡಿ. ಎಫ್.- ಫಿಗಿಗಖ ರಡಿ 
ಅನುಬಂಧ - (1) ರಲ್ಲಿರುವ ಒಟ್ಟು ರೂ . 15 .751 ಕೋಟಿ ಸಾಲ ಮಂಜೂರಾತಿ ದೊರಕಿರುವ ರೂ . 16.58 ಕೋಟಿ ( ಹದಿನಾರು ಕೋಟಿ ಐವತ್ತೆಂಟು 
ಲಕ್ಷದ ರೂಪಾಯಿಗಳು ಮಾತ್ರ) ಅಂದಾಜು ಮೊತ್ತದ 111 ಕಾಮಗಾರಿಗಳ ಅಂದಾಜುಗಳಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಸರ್ಕಾರವು 
ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 


1. ತಾಂತ್ರಿಕ ಮಂಜೂರಾತಿಯನ್ನು ಸೂಕ್ತವಾದ ಲೆಕ್ಕಶೀರ್ಷಿಕೆ/ಉಪ ಲೆಕ್ಕಶೀರ್ಷಿಕೆಯಡಿ ನೀಡುವುದು. ಕಾಮಗಾರಿಯ ವೆಚ್ಚವು 

ಯಾವುದೇ ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು 
ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 


2. ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ 
- ಪಡೆದು ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 


3. ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು 

ಮೊತ್ತ ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪ್ರಸ್ತಾವನೆಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ 
ಕಾಮಗಾರಿಯನ್ನು ಪ್ರಾರಂಭಿಸುವುದು. 


4. ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಅಥವಾ ಮುಖ್ಯ 

ಇಂಜಿನಿಯರ್‌ಗಳ ನೇತೃತ್ವದಲ್ಲಿ ಇರುವ ತಾಂತ್ರಿಕ ಸಮಿತಿಯ ತೀರುವಳಿಯನ್ನು ನಿಯಮಾನುಸಾರ ಪಡೆಯುವುದು. 


5. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು 

ತೆಗೆದುಕೊಳ್ಳತಕ್ಕದ್ದು. 
ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭುಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ 

ಕೈಗೊಳ್ಳತಕ್ಕದ್ದು. 
7. ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ.ಸಿ. ಆರ್. ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ 

ಅಂದಾಜು ತಯಾರಿಸಿ ಟಿ . ಎ . ಸಿ . ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ 
ಸಲ್ಲಿಸುವುದು. 


8. ಇ. ಐ. ಆರ್.ಎಲ್/ ವರ್ಕ್‌ಸ್ಲಿಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 


9 . ಕಾವೇರಿ ಕೊಳ್ಳದಲ್ಲಿ ಬರುವ ಯೋಜನೆಗಳ ಅನುಷ್ಠಾನವು ಕಾವೇರಿ ನ್ಯಾಯಾಧಿಕರಣದ ಆದೇಶಗಳಿಗೆ ವ್ಯತಿರಿಕ್ತವಾಗಬಾರದು. 


10. ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 


11 . ನೇರ ಅಚ್ಚುಕಟ್ಟು ಹೊಂದಿರುವ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು 


ಸದರಿ ಸಂಘಕ್ಕೆ ವಹಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


238 0 


90359 


ರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೨೬, ೨೦೧೨ 


Schedule I 
Financial Details and Phasing of MI projects - RIDF XVII - (WRD -MI) 

State : Karnataka 


( R $ i lakh ) 


. 


Urrian 


1 


CO 


RIDF XVI loan $ 


State 


- .V 


S 


Name of the 

Project 


. 


L 


. 


. . 


Code 


No 


District 


Taluk 


Potetial 
1 . CCA (ha ) 


1 Updated | Expn . 
Project į upto | ineligible 
Cost . 31 .03 . 11 Items 


Balance 
Eligible 

cost 


Govt 
Contn . 


2012 - 13 


2013 - 14 


Tota 


gere 


. 


PAMPS 


T 


ri 


. 


FASH 


Bijapur 


to 


0 . 00 
0 .001 


28 .50 
150 . 10 

93 . 10 
172 . 90 


" A 


RRI 


148. 2015 


30 . 00 
158 . 00 

98. 00 
182 .00 
156 . 00 
84. 00 
30 .00 
90 . 00 
60 .00 
40 .00 
25.00 


14 . 25 1 
75 .05 
46 , 55 
86 .45 
74 , 101 
39. 90 
14 .25 
42 .751 
28 .50 
19. 00 


. 


14 . 25 
25 .05 

46 . 55 
- 86 .45 

74 . 10 
39 . 90 
14 . 25 
42. 751 
28 .50 
19 .00 


0 . 00 
0 .00 
0 . 00 
22. 50 
39.501 
0 .001 
0 .00 


A 


. 


117312 


tu 


+ 


11. 88 


HALEP . 


. 


. . 


. 


A . 


vis 


. 


. 


. 


id 


30 .00 


0 .001 
C .00 


UAS 


- 


79 .80 
28 .50 
85 . 50 
57 . 00 
38 .00 
23 . 75 
28 . 50 
166 . 25 

9 .50 
23 , 75 
23. 75 
47 .50 
19 .00 
85 .50 


- 


MWI 


w 


ww 


1172991 Improvementof MI Tank at Chippalkatt! -Hosur 
J17283 

Construction of Percolation Tank near Karaganur - Kodaganur village 
117284 

Const of Barrage cum Bridge near Mulasavalagi village 

Const of Barrage cum Aridge near Dharidevar at Revatagoan village 
117292 

Const of Barrage cum Bridge on Atharga Honnaih Road Site 2 
117295 

Const of Barrage cuns Bridge on Atharga Jambagi Road 
117120 

Const of Checkdam near Aralikatte 
117255 1 8 Const of Barrage across Savalahalla near Kittur village 

9 Const of Percalation Tank near Mashal village 
117313 0 Const of Flood Protection work on Chinamegeri nala (Kadakol river) near Kuralgere vila de 
117264 

Improvements to Havanur US 
117265 

improvements to Kaginele Tank Sy No .62 
112268 13 i const of Bridge cum Barrage across Dharma river near Araleshwar village 
117033 

i Const of Flood Protection work Chamanahally kere canal near Survey No 98 / 4 

Constn .of Balance work of Irrigation Canals of Neeralgius in Koppal TQ , & Dist. 
117348 16 Constn .of Balance work of Irrigation Canals of Chikkabaganal us in Koppal Tq . & Dist. 
117354 | 17 Constn . of Percolation Tank near Chikkoppa Village In Yalburga Ta , Koppal Dist. 
117356 18 Constn .of Pickup across Halla near Mannapur-Ningapur Village in Yalburga Tq . Koppal Dist... 
117325 1 19 Const of LIS near Syndicate Camp 
117326 20 Rejuvenation of Jalaurga LIS 
117311 21 Rejuveation of Rajasab Tank near Marched village 
117342 22 Const of Madageri Lift Irrigation Scheme 

Const of Pickup across Baralla near Beesanagadde Aklapura Grama, T riyambakapura GP 

Const of Pickup across halla near Gundoor 
117126 i 25 . Const of BCB across halla which crosses road in between Beeranakere & Budigel e villages 

26 Const of FPW to left Bank of Tunga River (From CH : 14 .510 km to 14.590 km ) near Malleshwara 
117133 | 27 Const of Pickup across halla near Sannivasa 


wwwvwth 


WA 


We 


! Belgaum Ramadura į : 140 . 00 
hiuducurio 

1162. 00 
Bijapur Sindag! 52 .00 
Bijapur Indi 110 .00 
Bijapur Indi 98 .00 

Bijapur Indi 63 .00 
Davangere Channagiri 30.00 
Dharwad Navalagund 75 .00 
Gulbarga Afzalour 70 ,00 
Gulbarga Jewargi 30 .00 
Haveri Haveri 1263. 00 
Haverl Bydagi 92 . 00 
Haveri Hangal 139 .00 
Kolar 

Kolar 15. 00 
Koppal Koppal 351. 20 
Koppal Koppal 279.00 
Koppal 

45 .00 
Koppal Yalburga 

15 .00 
Ralchur Sindhnur 150 .00 
Ralchur Llngasugur 182 . 00 
Raichur Raichur ! 79 . 00 
Raichur Manvi 102 .00 
Shimoga Thirthahalli 28 .00 
Shimoga Shinioga 

10 .00 
Shimoga 

Shimoga 30 .00 
Shimoga Shimoga 

50 .00 
Shimoga Shimoga 45. 00 


30 .00 

0 .00 
158 .00 

0 . 00 
98. 00 0 .00 
| 182 .00 0 .00 

156 .00 0 .00 
84 .00 10. 00 
30 .00 

0 . 00 
112.50 

0 .00 
99. 50 

0 . 00 
40 .00 

0 .00 
25 .00 

0 . 00 
30 . 00 0 .00 
175 .00 

0 .00 
10 . 00 

0 .00 
25 .00 

0 .00 
25. 00 

0 . 00 
50 .00 0 .00 
20 .00 0 .00 
95 .00 

0 .00 
50 .00 0 .00 
50 . 00 0 .00 
51. 17 

0 .00 

0 . 00 
35 . 00 0 . 00 
49. 90 

0 . 00 
50 .00 

0 . 00 
30 . 00 

0 .00 


0 .00 


. 


AIRS. 


1 .50 
. 7 .90 

4 . 90 
9 .10 
7. 80 
4 . 20 
1 . 50 
4 .50 
3 .00 
2 .00 
1 . 25 
1 . 50 
8 . 75 
0 . 50 
1. 25 
1 . 25 

2 . 50 
- 1 . 00 

4 . 50 
2.50 
2 . 50 
1 .50 
1 .25 
1 . 25 
1 .00 
2 .50 
1. 50 


117347 


0 . 001 


IURE 


ULLARIAnu 


0 .00 


. 


V 


ova 


Yalburga 


4th 


175. 00 

10 .00 
25 .00 
25 .00 
50 .00 
20 .00 
90 .00 
50 .00 
50 .00 
30 .00 
25 .00 
25 . 00 
20.00 
50 . 00 
30 .00 


0 . 00 
0 .00 
5 .00 
0 .001 

0 .00 
21. 171 


14 .25 
83 . 13 

4 . 75 
11. 88 
11. 88 
23. 75 

9 .50 
42 . 75 
23 . 75 
23 . 75 
14 . 25 
11.88 
11. 88 

9 ,50 
23 .75 
14 .25 


14 .25 
83. 13 

4 . 75 
11. 88 
11. 88 
23. 75 

9 .50 
42 .75 
23 .75 
23 .75 
14 . 25 
11 . 88 
11,88 

9 .50 
23 .75 
14 . 25 


47 .50 


bre 


25 .00 


0 . 001 


AWA 


NIE 


47.50 
28 . 50 
23 . 75 
23 . 2S 
19. 00 
47 . 50 
28 . 50 


EPPU 


10 : 00 
29 . 90 


SI 


tu 


- 


0, 00 


0 ,00 


Lasten 


3730 , 20 


1786.07 | 


0 .00 


128.07 


GRAND TOTAL 
$ If the State Govt. is able to execute the projects ahead of schedule , then the funds will be released accordingly 


1658.00 


787.55 


787. 55 


1575 .10 


82.90 


. . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 


2 .GSOS . 1393 


